ಏಜ್ಞಾನ ಕರ್ಣಾಟಕ 


ಸಂಪುಟಿ ೧೬ ಸಂಚಿಕೆ ೧ 


ಮೈಸೂರು ವಿಶ್ವವಿದ್ಯಾನಿಲಯ 
ಮೈಸೂರು 
೧೯೮೪ 


ಲೇಖಕರಿಗೆ ಸೂಚನೆಗಳು 


೧. ವಿಜ್ಞಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನ ಲ್ಲದೆ ಶ್ರೇಷ್ಠ 
ವಿಜ್ಞಾನಿಗಳು ಬರೆದ ಲೇಖನಗಳ ಕನ್ನಡ ಅನುವಾದಗಳನ್ನೂ ಉತ್ಸ ಸ್ಟವಾದ 
ಇಂಗ್ಲಿಷ್‌ ಮತ್ತು ಕನ್ನಡ ನಿಜ್ಞಾನ ಪುಸ್ತಕಗಳನ್ನು ಕುರಿತ ಪರಿಚಯಾತ್ಮಕ ಲೇಖನ 
ಗಳನ್ನೂ ಪ್ರಕಟಿಸಲಾಗುವುದು. ಅನುವಾದವಾಗಿದ್ದರೆ ಮೂಲಲೇಖಕರ ಮತ್ತು 
ಲೇಖನದ ಹೆಸರನ್ನೂ ಲೇಖನದ ಆಕರವನ್ನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. ನ 
೩. ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂದಿಗೃತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 

೪. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ್‌ ಇಂಕ್‌ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟಓತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು. 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು 
ಸ್ಪಷ್ಟವಾಗಿ ತಿಳಿಸಬೇಕು. ಕ 

೫. ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ವಹಿಸಿಕೊಳ್ಳ ಬೇಕು. 

೬. ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ 
ಮಾಡಲಾಗುವುದು. ಪ್ರಶ್ನೆಗಳಿಗೆ ಉತ್ತರಗಳನ್ನೂ ಓದುಗರ ಪತ್ರಗಳನ್ನೂ ಪ್ರಕಟ 
ಸುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 

೭. ಕನ್ನಡ ಮತ್ತು ಇಂಗ್ಲಿಷ್‌ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 


೮. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು ' 


ಸಂಸಾದಕರ್ಕು ವಿಜ್ಞಾನ ಕರ್ಣಾಟಕ, ಪ್ರಸಾರಾಂಗ, ಮಾನಸಗಂಗೋತ್ರಿ, 
ಮೈಸೂರು-೬ ಎಂಬ ವಿಳಾಸಕೆ ೈ ಕಳುಹಿಸಿಕೊಡಬೇಕು. 


4 


ಏಜ್ಞಾ ನ ಕರ್ಣಾಟಕ 


ಸಂಪುಟಿ ೧೬ ಸಂಚಿಕೆ ೧ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೮೪ 


VIINANA KARNATAKA, Kannada quarterly of the University 
of Mysore. Volume 16, Number 1, April 1984. Edited by Dr. Sarvotham 
Y. Ambekar and A. Nagabhushana Rao Sindhe. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ, ಮಾ, ನಾಯಕ 


ಸಂಪಾದಕರು 


ಡಾ. ಸರ್ವೋತ್ತಮ ವೈ. ಅಂಬೇಕರ 
ಎ. ನಾಗಭೂಷಣರಾವ್‌ ಸಿಂಧೆ 


ಪ್ರಕಾಶಕರು 
ಥೆ, ಟಿ, ನೀರಪ್ಪ 


ನಿರ್ದೇಶಕರು ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು 


ಮುದ್ರಕರು 
ನಿರ್ದೇಶಕರು, 


ಮೈಸೂರು ನಿಶ್ವನಿದ್ಯಾ ನಿಲಯ ಮುದ್ರಣಾಲಯ್ದ, ಮೈಸೂರು 


ಅ 


ನಿಷಯಸೂಚಿ 


ಜಗದೀಶ್‌ ಚಂದ್ರ ಬೋಸ್‌ 


ಜೀನ್‌ ಸಿದ್ಧಾ ೦ತ 


ರಾತ್ರಿ ಆಕಾಶದ ಕತ್ತಲು 


ಕೀಟಗಳ ಲೈಂಗಿಕಾಕರ್ಷಣಿಕಗಳು 
ಮತ್ತು ಅವುಗಳ 
ಉಪಯೋಗಗಳು 


ಜಗಜಿತಸಿಂಗ್‌ 


ಅನು : ಜಿ. ಟೆ. ನಾರಾಯಣರಾವ್‌ 


ಎಸ್‌. ಎನ್‌. ಹೆಗಡೆ 


| 


ನಳಿನಿ ಕಳಸಾ 


ಎಚ್‌.ಎಸ್‌., ಎಸ್‌.ವೆ.ಎ., 


ಲ 


ಎ.ಎನ್‌.ಎಸ್‌. 


೩೯ 


೫೫ 


೫೯ 


ಜಗಜಿತ್‌ ನಿಂಗ್‌ 


ಜಗದೀಶ್‌ಚಂದ್ರ ಯೋಸ್‌* 


ಕೆಪ್ಲಿಂಗ್‌ ಉತ್ಕ್ರುಪ್ಪ ಕವಿಸಹಜ ಭರವಸೆಯಿಂದ The Ballad of East and 
West (ಮೂಡಲಿನ ಮತ್ತು ಪಡುವಲಿನ ಲಾವಣಿ) ಎಂಬುದರಲ್ಲಿ ಹೊಸೆದಿದ್ದ 
ಹುಸಿಗೆ 


ದೇವರ ನ್ಯಾ ಯಾಸ್ಟಾ ನದ ಮುಂಗಡೆ ಬುವಿಯೂ ಬಾನೂ ನಿಂತಿಹ ತನಕ 
ಮೂಡಲು ಜ್‌ ಪಡುವಲು ಪಡುವಲೆ ಎಂದೂ ಆಗದು ಇವುಗಳ ಎರಕ 


—ಜಗದೀಶ್‌ ಚಂದ್ರ ಬೋಸ್‌ 1858-1937 ಪ್ರಥಮ ಶ್ರೇಣಿಯ ಪ್ರಾಯೋಗಿಕ 
ಭೌತ ವಿಜ್ಞಾನಿಯಾಗಿ ರಂಗ ಪ್ರವೇಶಿಸಿದಾಗ (1895) ಮೊದಲ ಹೊಡೆತ ಕೆಡೆ 
ದಂತಾಯಿತು. 


ಎಲ್ಲ ಕಾಲ್ಪನಿಕ ಕಥನಗಳಂತೆ ಇದರಲ್ಲಿ ಕೂಡ ಒಂದಿಷ್ಟು ಸತ್ಯಾಂಶ ಹುದು 
ಗಿತ್ತು. ಪಾಶ್ಚಾತ್ಯ ವಿದ್ವಾಂಸರು ನಮ್ಮ ಪ್ರಾಚೀನ ವಿಜ್ಞಾ ಸ ಮತ್ತು ಕುಶಲಕಲೆ 


ಹ 


ಗಳನ್ನು ಅಲಕ್ಷಿಸಿ ಸಂಸ್ಕೃತವೊಂದರಲ್ಲಿ ಮಾತ್ರ ಪೂರ್ಣ ಮಗ್ನ ರಾದುದರ ಫಲವಿದು. 
ತರ್ಕಾತೀತ ವಿಹಾರಗಳ ಮತ್ತು ಅನುಭಾವಾತ್ಮಕ ಚಿಂತನೆಗಳ ಬಗೆಗೆ ಪೌರಸ ಸ್ಯ 
ರಿಗಿದ್ದ ವಿಶೇಷ ಒಲವನ್ನು ಆ ವಿದ್ವಾಂಸರು ಅಂಗೀಕರಿಸಿದ್ದರು ಮಾತ್ರವಲ್ಲ, ಅನ ನೇಕ. 
ಸಂದಭ ೯ಗಳಲ್ಲಿ ವಾಸ್ತವವಾಗಿ ಮೆಚ್ಚೆಯೂ ಇದ್ದರು. ಪ್ರಗಲ್ಬ 'ಅಧ್ಯಾಪ್ಮಿಕ 
ಸೂಕ್ಷ್ಮತೆಯನ್ನೂ ಅನುಭಾವಾತ್ಮಕ ಅಂತರ್ಥ್ಯಸ್ಟ್ರಿಯನ್ನೂ ನೊಂದಿದ್ದ ಸಂಸ್ಕೃತ 
ಸಾಹಿತ್ಯದ ಮತಧಾರ್ಮಿಕ ಮತ್ತು ಶತ್ತ್ವಶಾಸ್ತ್ರೀಯ ವಿಚಾರಗಳಿಂದ ಅವರು 
ಪ್ರಭಾವಿತರಾಗಿದ್ದರು, ನಿಜ. ಆದರೆ ನಿಷ್ಕೃಷ್ಟ ವಿಜ್ಞಾನದ ವಿಧಾನಗಳನ್ನು ಕುರಿತಂತೆ 
ಪೌರಸ್ತ್ಯರಲ್ಲಿ ಯಾವ ಒಲವೂ ಇರಲಾರದೆಂದು ತೀರ್ಮಾನಿಸಿದ್ದರು. 
ಎಂದೇ ಪೂರ್ವ ಮತ್ತು ಪಶ್ಚಿಮ ಎಲ್ಲಾದರೂ ಸಂಗಮಿಸುವ ಯೋಗ ಕೂಡಿ 
ಬಂದದ್ದಾದರೆ ಆ ಸಂಧಿಸ್ಕಾನ ಪ್ರಾಯಶಃ ವಿಜ್ಞಾನ ಪ್ರ ಯೋಗ ಮಂದಿರವಾಗದ್ಕು 
ಅಥವಾ “ಯಲ್‌ ಸೊಸೈಬಿಯಂಥ ವೈಜ್ಞಾ ಶ್ವಿನಿಕ ನೆೌದಿಕೆಯೂ ಆಗದೆಂಬುದಾಗಿ 


*ಅನುವಾದ ; ಜಿ, ಟಟ ನಾರಾಯಣರಾವ್‌ 


ನಿಜಾ ನ ಕರ್ಣಾಟಕ 
೨ £5 x 


ತೀರ್ಪು ನೀಡಿದರೆ ಅದು ಸಹಜವೆನಿಸುತ್ತಿತ್ತು. ಇಂತಿದ್ದಾಗ್ಯೂ, ರಾಯಲ್‌ ಸೊಸೈ 
ಬಯ ಕೆಲವು ಘಟಾನುಘಟಕರಾಗಿದ್ದ ಲಾರ್ಡ್‌ ರ್ಯಾಲೀ ಮತ್ತು ಕೆಲ್ವಿನ್‌ ಇವರಂಥ 
ವರು ತಮ್ಮ ನಡುವೆಯೇ ಬೋಸ್‌ ಹೂಡಿದ ಹೆರಾಶ್‌ "ಆಕ್ರಮಣ'ವನ್ನು ಎದುರಿಸ 
ಬೇಕಾಗಿ ಬಂದಾಗ ಇವರ ಪ್ರಖರ ಪ್ರತಿಭೆಯನ್ನು ತತ್‌ಕ್ಷಣವೇ ಒಪ್ಪಿಕೊಂಡದ್ದು 
ವೈಜ್ಞಾನಿಕ ವಲಯದ ಮಟ್ಟಿ ಗಾದರೂ ಕೆಪ್ಲಿಂಗನ ಕವಿಸಹಜ ನಿಗಮನ ಸಿದ್ಧಾಂತದ 
ಪೂರ್ವಾರ್ಧವನ್ನು ತಿರಸ್ಸರಿಸಿಯೂ ಉತ್ತ ರಾರ್ಧವನ್ನು ಮಾತ್ರ 


ಆದರೆ ಇಲ್ಲವು ವು ಹುಟ್ಟು, ಇಲ್ಲವು ಗಡಿ ತಳಿ, ಇಲ್ಲವು ಮೂಡಲು ಪಡುವಲು 
ಬಲಿಷ್ಮ ರಿಬ್ರ ರು ಧರಾತಳದ ಕೊನೆಗಳಿಂದ ಬಂದು ಮುಖಾಮುಖಿ ಫಿಲ್ಲಲು 


- ಸಕಾರಣವಾಗಿಯೇ ಸಿ ರೀಕರಿಸಿತು. 

ಹರ್ಟ್ಸ್‌ ಅದಾಗ > ರೇಡಿಯೊ ತರಂಗಗಳನ್ನು ಆವಿಷ್ಕರಿಸಿ ಅನಾವರಣ 
ಗೊಳಿಸಿದ್ದ ಕನ್ನೆನೆಲದಲ್ಲಿ ಬೋಸ ಕಲ್ಪ ತ್ತದ ಫೆ ಕ್ರೆಸಿಡೆನ್ಸಿ ಇಲೇಜಿನ ಒಣ ಬೆಂಗಾಡಿನ 
ತರೆಗತಿಯಲ್ಲಿದ್ದೂ ಪ್ರಾಯೋಗಿಕ ಸಂಶೋಧನೆಯ ಕೆಲವು ನವುರು ಚಿತ್ತಾರಗಳು 
ಅರಳುವಂತೆ ಮಾಡಿದ ಸಮರ್ಥ - ಅಥವಾ ಇನ್ನೂ ಸಮರ್ಪಕವಾಗಿ ಹೇಳುವುದಾದರೆ 
ಕರ್ಮಕುಶಲಿ- -ಆಗಿದ್ದು ದರಿಂದ ಒಂದೇ ನೆಗೆತದಲ್ಲಿ. ರ್ಯಾಲೀ ಮತ್ತು ಕೆಲಿ ಲ್ವಿನ್‌ ಅವರ 
ಸಮಭುಜರಾಗಿ ನಿಲ್ಲಬಲ್ಲ ತ್ರಾಣ ಗಳಿಸಿದರು. ಆ ದಿನಗಳಂದು ಈ ಪ್ರಾ ಅದೆಂಥ 
ಅಪರಿಚಿತ ಗೊಂಡಾರಣ್ಯವಾಗಿತ್ತೆ ದರೆ ಸಾಕ್ಷಾತ್‌ ಹರ್ಟ್ಸ್‌ ಮಹಾಶೆಯನೇ, ತನ್ನ 
ಗುರು ಹೇಲ್ಮ್‌ ಹೊಲ್ಫ್ಸ್ಸ್‌ ಸರ್ವಸಹಾಯದ 'ಭರವಸೆ ನೀಡಿದ್ದ ರೂ ಬರ್ಲಿನ್‌ ಆಕಾ 
ಡೆನಿ ಆಫ್‌ ಸೈನ್ಸೆಸ ಸ್‌ "ಘೋಷಿಸಿದ್ದ ಬಹುಮಾನದ ಆಮಿಷವನ್ನು ಮರೆತರೂ- ಅದರ 
ಮೇಲೆ ಹೆಜ್ಜೆ Wha ಹಿಂಜರಿದಿದ್ದೆ. 

ಅಂದಿನಿಂದೀಚೆಗೆ ದ್ಯ ಗೊಂಡಾರಣ್ಯ ಅತ್ಯಂತ ಪರಿಷ್ಠಾರವಾಗಿ ಮೋಜಣಿ 
ಮಾಡಲ ಟ್ಟು ಇಂದು ಒಂದು ಮಾಮೂಲಿ ವಸ್ತುವೆಂದು ಪರಿಗಣಿಸುವಂತಾಗಿರಬೇಕಾ 
ದರೆ ಈಸ ಸೂಕ್ಷ್ಮ ಯಂತ್ರ ಹರ್ಟ್ಸ್‌ ಮತ್ತು ಬೋಸ್‌ ಅವರಂಥ ದೈತ್ಯವಿಜ್ಞಾ ನಿಗಳ 
ಹೆಗಲ ಮೇಲೆ ಸವಾರಿ ಜು) ತ್ಕಿರುವುದೇ ಅದರ ಕಾರಣ, ಆಧುನಿಕ ರೇಡಿಯೊ 
ಪ್ರಸಾರಕೇಂದ್ರಗಳೂ ನಮ್ಮ ಮನೆಗಳಲ್ಲಿರುವ ರೇಡಿಯೋಗಳೂ ಏನು ಕಾರ್ಯ 
ವೆಸಗುತ್ತಿನೆಯೋ ಅದನ್ನೇ ಈ ಮಹಾಶಯರು ಅಂಕುರರೂಪದಲ್ಲಿಯೇ ಇರಬಹುದು, 
ಅಂದು ಮಾಡಿ ತೋರಿಸಿದ್ದ ರು, ಏಕೆಂದರೆ ಬೆಳಕು ಮತ್ತು ವಿದ್ಯು ತ್‌ ನಡುವಿನ ನಾ 
ಸಂಬಂಧವನ್ನು ಇಸ್ಪ ತ್ತು ari ಹಿಂದೆಯೇ ಮ್ಯಾಕ್ಸ್‌ ವೆಲ್‌ ಶೆ ಸೈದ್ಧಾಂತಿಕಾ 
ಧಾರದ ಮೇಲೆ ಕಣಿನುಡಿದುದನ್ನು ಪ್ರ ಪ್ರತ್ಯಕ್ಷವಾಗಿ ಪ್ರಮಾಣಿಸಲು ಹರ್ಟ್ಸ್‌ ಮತ್ತು 
ಬೋಸ" ಚ. ಸಿದ ಆರಂಭ ಕೊಡದೆ ಪ್ರಾ Wins ಸಾಧನಗಳಿಂದಲೇ ಆಧುನಿಕ 
ರೇಡಿಯೋ ಪ್ರಸಾರವೂ ನಿಬಂಧಿಸುವ ಸಮಸ್ತವೂ ವಿಕಸಿಸಿರುವುದಾಗಿದೆ. 

ಕೊಸರ್ಫಿಕಸ್‌_ ಪ್ಲರ್‌ ಇವರುಗಳ ಖಗೋಳೀಯ ಬಲವಿಜಾ ಸನದ ಪರಮೋ 


ಜಗದೀಶ್‌ಚಂದ್ರ ಬೋಸ ಷ್ಠ 


ತುಂಗ ಸಂಶೆ ೇಷಣೆಯೇ ನ್ಯೂಟನ್ನನ ಚಲನ ಮತ್ತು ಗುರುತ್ತನಿಯಮಗಳು. 
ನಿಜಕ್ಕೂ ಈ ಮಹಾಸಿದ್ದಿ ಯೇ ಮ್ಯಾಕ್ಸ್‌ವೆಲ್ಲನಿಗೆ ಪ್ರಕಾಶೀಯ ಮತ್ತು ವಿದ್ಯು 
ತ್ಯಾಂತೀಯ ವಿದ, ಮಾನಗಳ ನಡುವಿನ ಸಂಬಂಧವನ್ನು ಹ ಮಾದರಿಯಲ್ಲಿ ಮುನ್ನುಡಿ 
ಯಲು ಇದ್ದ ಆಧಾರ. ಬೆಳಕೆಂಬುದು ದ್ರ ವ್ಯಾ ತ್ಮಕ ಕಾಯಗಳ ನಡುವೆ ನಡೆಯುವ 
ಶಕ್ತಿಯ ಪ್ರೆ ರಣೆ ಮಾತ್ರವೆಂಬುದಾಗಿ oe "ಮ್ಯಾಕ್ಸ್‌ವೆಲ್‌ ತಾನು ರೂಪಿಸಿದ್ದ 
ವಿದ್ಯುತ್ಯಾಂತ ಸಿದ್ಧಾಂತದ ಚೌಕಟ್ಟ ನೊಳಗೆ ಪ್ರಕಾಶೀಯ ವರ್ತನೆಗೆ ಸರಳ ವಿವರಣೆ 
ನೀಡಿದ... ಈ ಸಿದ್ಧಾಂತ ನ್ಯೂಟೋನಿಯನ್‌ ಬಲನಿಜ್ಞಾನದ ತಾರ್ಕಿಕ ವಿಸ್ತರಣೆ, 
ಆದರೆ ನ್ಯೂಟನ್ನನ ಗುರುತ್ವನಿಯಮ ಅವಾಹಿಸಿದ್ದ " ದೂರನೊಂದರಲ್ಲಿ ಕ್ರಿಯೆ' 
ಎಂಬುದರೊಳಗೆ ಹುದುಗಿದ್ದ ಗೋಪ್ಯವನ್ನು ಕಡಿಮೆಗೊಳಿಸಲು ಮ್ಯಾಕ್ಸಿ ವೆಲ್‌ 
ಸಿದ್ಧಾಂತದಲ್ಲಿ ಮುಖ್ಯವಾದ ಒಂದು ನವೀನತೆಯನ್ನು ಅಳವಡಿಸಲಾಗಿತ್ತು. 

ದ್ರವ್ಯಾತ್ಮಕ ಕಾಯಗಳೆರಡು ಆಕಾಶದ ಶೂನ್ಯದ ನೇರ ಪರಸ್ಪರ ಆಕರ್ಷಿಸುವು 
ದೇಕೆ ಎಂಬುದು ಸ್ವತಃ ನ್ಯೂಟನ್ನನಿಗೇ ಒಗಟಾಗಿತ್ತು. ವಿದ್ಯುದ್ಧಕಿವೈಜ್ಞಾ ನಿಕ 
ಸಿದ್ದಾಂತ ಅದರ ಪ್ರಾರಂಭದ ದಶೆಯಲ್ಲಿ, ನ್ಯೂಟನ್‌” ಸಿದಾ ಿಂತಕ್ಸೈ ಸ ಸದೃಶವಾಗಿ, 
ವಿದ್ಯು ದಾವೇಶಗಳ ನಡುವಿನ ಆಕರ್ಷಣೆಯನ್ನು (ವಿಕರ್ಷಣೆ) ಆವಲಂಬಿಸಿದ್ದು ಸ್ರಿ 
ಈ ಹಿದ್ಧಾಂತದಲ್ಲಿಯೂ ಸಹಜವಾಗಿ ಅದೇ ಗೋಸ್ಯ ಅಷ್ಟೇ ಪ್ರಮಾಣದಲ್ಲಿ ಬೆರೆತು 
ಕೊಂಡಿತ್ತು. ಗೋಪ್ಯ ".ದೂರವೊಂದರಲ್ಲಿ ಕ್ರಿಯೆ' ಎಂಬ ಭಾವನೆಗೆ ಬದಲಾಗಿ 
"ಸ್ಪರ್ಶದಲ್ಲಿ ಕ್ರಿಯೆ” ಎಂಬುದನ್ನು ಆದೇಶಿಸಿ ಇದರ ಪರಿಣಾಮವೇ ವಿಶ್ವಾದ್ಯಂತ 
ಪ್ರಸರಿಸಿಕೊಂಡಿರುವ ಈಥರ್‌ ಎಂಬ ಹೆಸರಿನ ಮಾಧ್ಯಮದಲ್ಲಿಯ ಪ್ರತಿಬಲ ಮತ್ತು 
ವಿಕೃತಿ ಎಂಬುದಾಗಿ ವಿವರಿಸಿದ್ದು ಮ್ಯಾಕ್ಸ್‌ ವೆಲ್‌ ಇಟ್ಟ ದೈ ತೃದಾಪು. ಈಥರಿನ 
ಬ್ರಹ್ಮಾಂಡವ್ಯಾಪಿ ಮಹಾರ್ಣವ ಸಮುದ್ರ ಸಾಗರಗಳ ಜಲರಾಶಿಯಂತೆ ವಿಭಿನ್ನ 
ಅಲೆಯುದ್ದ ಗಳ ತರಂಗಗಳನ್ನು ಒಯ್ಯಬಲ್ಲದೆಂದು ಆತ ತೋರಿಸಿದ. 

ಭೂಮಿಕೇಂದ್ರಕ್ಕೆ ಸಾಪೇಕ್ಷವಾಗಿ ಜಲರಾಶಿಯ ಅವಧಿಯುತ ಏಳುಬೀಳುಗಳ 
ಪ್ರಕಟಿತ ರೂಪವೇ ಕಡಲಲೆಗಳೆಂದು ನಮಗೆ ತಿಳಿದಿದೆ. ವಸ್ತುತಃ ಇದು ಕಡಲ ಜಲ 
ಪರ್ಯಾಯಕವಾಗಿ ತನ್ನ ವಿಭವಶಕ್ತಿ ಕ್ರಿಯನ್ನೂ ಚಲನಶಕ್ತಿಯನ್ನೂ ಕ್ರಮಬದ್ಧ ತಾಳ 
ಗತಿಯಲ್ಲಿ ಹೆಚಿ ತೈ ಸಿಕೊಳ್ಳು ವುದಕ್ಕೆ ಸಮಾನವಾಗುತ್ತದೆ. « ಈಥರ್‌' ತರಂಗಗಳು 
ಕೂಡ ಇದಕ್ಕೆ ಸದ್ಯ ಶವಾದ ರೀತಿಯಲ್ಲಿ ವರ್ತಿಸುವುವೆಂದು ಪರಿಭಾವಿಸಿದ ಮ್ಯಾಕ್ಸ್‌ ವೆಲ್‌ 
ಇವು ವಿಡ್ಯುತ್ಯಾಂತ ಬಲಗಳ ತೀವ್ರತೆಯಲ್ಲಿ ಕ್ರಮಬದ್ಧವಾಗಿ ಸಂಭವಿಸುವ ಅವಧಿ 
ಯುತ ಪರ್ಯಾಯಕಗಳ ತಕ ನನದ 

ತರುವಾಯದ ದಿನಗಳಲ್ಲಿ ಮೈಕಲ್ಸನ್‌, ಮಾರ್ಲಿ, ಐನ್‌ಸೆ ನ್‌, ಪ್ಲ್ಯಾಂಕ್‌ 
ಮತ್ತು ಇತರರು ಪ್ರಯೋಗ ಮಾಡಿ ವ್ಯಾಖ್ಯಾನ ನೀಡಿ ದಿಡ್ಡಿಕದ ತೆರೆದು ಭೌತ 
ವಿಜ್ಞಾ ನದ ಮೇಲೆ ನ ವಹಿಸಬಿಟ್ಟ ಸಂಕ್ಲೋಭೆಯಲ್ಲಿ ಈಥರ್‌ ಭಾವನೆ ಕೊಚ್ಚೆ ಯೇ 
ಹೋಯಿತು, ನಿಜ. ಆದರೆ ಮ್ಯಾ ಕ್ಸ್‌ ವಲ್ಲ ಪ್ರಧಾನ ಫಲಿತಾಂಶದ ಜಣ 


ವಿಜಾ ನ ಕರ್ಣಾಟಕ 
೪) ಣಾ 


ಇಂದಿಗೂ ಸಾಟಿಯಿಲ್ಲದ ವೈ ಭವದಿಂದ ವಿಜೃಂಭಿಸುತ್ತಿದೆ: ವಿಕಿರಣ ಪ್ರಕಾಶವೆಂಬುದು 
(ಕಾಮನಬಿಲ್ಲಿನಂಥ ಯಾವುದೇ ನೈಸರ್ಗಿಕ ರೋಹಿತದಲ್ಲಿ ಕಂಡುಬರುವ ನೇರಿಳೆಯಿಂದ 
ಕೆಂಪಿನವರೆಗಿನ ಬಣ್ಣ ಗಳ ಪುಟ್ಟ ಪಟ 3) ಚಾಕ್ಷುಷ ಬೆಳಕಿನ ಅಲೆಯುದ್ದಕ್ಕೆಂತ ಉದ್ದ 
ಮತ್ತು ಗಿಡ್ಡ ಅಲೆಯುದ್ದ ಗಳಿರುವ, ಮತ್ತು ನಮ್ಮ ದೃಗ್ಗೋಚರ ವ್ಯಾಪ್ತಿಗಿಂತ ಬಲು 
ದೂರಕ್ಕೆ ಚಾಚಿಕೊಂಡಿರುವ ವಿದ್ಯುತ್ಕಾಂತ ತರಂಗಗಳ. ಅವಿಚ್ಛಿ ನ್ನ ವ್ಯಾಪ್ತಿಯಲ್ಲಿ ಅತಿ 
ಹ್ರಸ್ವಾಂಶ ಮಾತ್ರ ಎನ್ನುವ ವಿವರಣೆ. ಇದುದ್ದ ಸ ಸ್ಲೋಚರ ರೋಹಿತದ ಒಂದು 
ಕೊನೆಯಲ್ಲಿ ಕೆಂಪು (ರಕ್ತವರ್ಣ) ಬೆಳಕಿನಿಂದ ತೊಡಗಿ ಅಧೋರಕ್ತದ--- “ ಅತಿರಕ್ತ' 
ಎಂಬುದು ಬಳಕೆಯಲ್ಲಿರುವ ಪದ. -ಮೂಲಕ ಸಾವಿರಾರು ಮೀಟರುಗಳಷ್ಟು ಉದ್ದ 
ವಿರುವ ರೇಡಿಯೊ ತರಂಗಗಳಿಗೆ ದಾಪುಗಾಲಿಟ್ಟರೆ ಇನ್ನೊಂದು ಕೊನೆಯಲ್ಲಿ 
(ನೇರಿಳೆ) ಅಧಿನೇರಿಳೆಯ" ಅತಿನೇರಿಳೆ' ಎಂಬುದು ಬಳಕೆಯಲ್ಲಿರುವ ಪದ. ಮೂಲಕ 
ಎಕ್ಸ್‌- ಮತ್ತು ಗ್ಯಾಮ-_ ಕಿರಣಗಳಿಗೆ (ಇವು ನ್ಯೂಕ್ಸಿಯರ್‌ ಬದಲಾವಣೆಗಳನ್ನು 
ಊಟುಮಾಡಬಲ್ಲವು) ಪುಟ್ಟ ಚಟುಲ ಹೆಜ್ಜೆ ಇಡುವುದು. 

ಈ ಅಧಿ ಮತ್ತು ಅಥಧೋ-ದೃಗ್ಲೋಚರ (ಉಭಯತ್ರ ಅತಿದೃಗ್ಲೋಚರ) 
ಕಿರಣಗಳ ಬೆಂಬತ್ತಲು ನಮ್ಮಲ್ಲಿರಬೇಕಾದ ಸಾಧನವೇನು? ಅದು ಇಂದ್ರಿಯಾತೀತ 
ಗ್ರಹಣಸಾಮರ್ಥ್ಯವಂತೂ ಅಲ್ಲ. ಬದಲು, ನಮ್ಮಲ್ಲೇ ಅಂತರ್ಗತವಾಗಿರುವ 
ಸಂನೇದನೆಗಳಿಂದ ಅಧಿಕತರ ಪ್ರಯೋಜನ ಪಡೆಯಬಲ್ಲ ಸಾಮರ್ಥ್ಯ. ಇದನ್ನು 
ಮೈ ಗೂಡಿಸಿಕೊಂಡಾಗ ನಾವು ಕಣ್ಣುಗಳ ಮೂಲಕ ಮಾತ್ರವಲ್ಲ, ನಮ್ಮೆ ಲ್ಲ ಇಂದ್ರಿಯ 
ಗಳ ಮೂಲಕವೂ ನೋಡಲು ಕಲಿಯುವೆವು- “ಒಂದು ರೀತಿಯಲ್ಲಿ, ಸೀತೆಯ 
ಜರಾತುಷ್ಟ ತನ್ನ ಶ್ರೋತೃಗಳಿಗೆ ತಮ್ಮ ಕಣ್ಣುಗಳೆ ಮೂಲಕ ಕೇಳಲು, 
ಬೋಧಿಸಿದುದಕ್ಕೆ ಸಂವಾದಿಯಾಗಿ. 

ಹೆಟ್ಸ್‌ ಮತ್ತು ಬೋಸ್‌ ತಮ್ಮ ಅದ್ಭು ತ ಯಂತ್ರದಿಂದ ನಮಗೆ ಕಲಿಸಿ 
ದ್ಹಾದರೂ ಇದನ್ನೇ, ಇವರಂಥ ವ್ಯಕ್ತಿಗಳನ್ನು ನೀತ ಒರಟು ತಸ ವೆಸಗುವುದೊಂದೇ 
ಕಸಬಾಗಿರುವ ಯಂತ್ರ ದಾಸರ ತಿಜೆಕಿ ದತ್ತ! ದಂಡು” ಎಂಬ ತಿರಸ್ಥಾರದ 
ಬಿರುನುಡಿಗಳಿಂದ ತಳಿ )ಿಹಾಕಿದುದನ್ನು ನಾವು ಲೆಕ್ಕ ಸಬೇಕಾಗಿಲ್ಲ. ಏಕೆಂದರೆ ಪರಿಷ್ಕೃತ 
ತತ್ತ ಶಾಸ್ತ್ರೀಯ ಘನ ಅಲ್ಲ, " ಒರಟು? ಮತ್ತು "ತಿಣುಕು' ಆದರೆ ಸ್ಫೂರ್ತಿ 
ಮಂತ ಕಾಯಕವೇ ಬೋಸರಿಗೆ ಫಲದಾಯ ಕವಾದುದಾಗಿತ್ತು, ವಿನೂತನ ಉಪಕರಣ 
ಗಳ ವ್ಯಾಪಕ ಸ ಸೃಷ್ಟಿ ಇವರಿಗೆ ಸಾಧ್ಯವಾದುದು ಈ ಕಾರಣದಿಂದ. ಹರ್ಟ್ಸ್‌ ನಿರ್ಮಿಸಿದ 

ಉಪಕರಣಗಳು ದೀರ್ಫ್ಥ ರೇಡಿಯೊತರಂಗಗಳನ್ನು ಪತ್ತೆ ಹಚ್ಚ ಬಲ್ಲವಾಗಿದ್ದ ಕೆ ಬೋಸ್‌ 
ನಿರ್ಮಿಸಿದವು ಸಾಕಷ್ಟು ಹ ಸ್ರಸ್ವನಿಕಿರಣವನ್ನು ಅಲೇಖಿಸಬಲ್ಲವಾಗಿದ್ದು ೩ ವು. ಹೀಗೆ 
ಹರ್ಟ್ಸ್‌ ತತ್ಪೂರ್ವ ಹೆಚ್ಚು ಕಡಿಮೆ ಗುಣಾತ ಕವಾಗಿ ಮಾಡಿದ್ದ ಅಧ್ಯಯನವನ್ನು 
ಜೋನ್‌ ಅದಲ್ಲ ಕೊರತೆಯಾಗಿದ್ದ ಪಂಮಾಗ್‌ ಕ ನಿಷ್ಕೃಷ್ಟ ತೆಯ -ಮಟ ಸಕ್ಸ 
ಮುನ್ನಡೆಸಿದರು. ನಿರ್ದಿಷ್ಟವಾಗಿ ಹೇಳುವುದಾದರೆ ಹೆಸ ಕ್ರಸ್ವ ವಿದ್ಯುತ್ಯಾಂತ ತರಂಗಗಳು 


ಜಗದೀಶ್‌ ಚಂದ್ರ ಬೋಸ್‌ ೫ 


ಕರಾರುವಾಕ್ಕಾಗಿ ಬೆಳಕಿನ ದೂಲದಂತೆಯೇ ವರ್ತಿಸುತ್ತವೆ, ಇವೆರಡಕ್ಕೂ ಪ್ರತಿಫಲನ 
ಮತ್ತು ವಕ್ರೀಭವನ ಗುಣಗಳಿವೆ ಎಂಬುದನ್ನು ಬೋಸ್‌ ಶ್ರುತಪಡಿಸಿದರು. ಬೆಳಕಿನ 
ಕಿರಣಗಳೊಡನೆ ವಿದ್ಯುತ್ವಾಂತ ತರಂಗಗಳಿಗಿರುವ ತಾದ್ರೊಪ್ಯವನ್ನು ಬಿಡಿಸಿ ತೋರಿಸಲು 
ಇವರು ಈ ತರಂಗಗಳ " ಧ್ರುವೀಕರಣ ವನ್ನು ಕೂಡ ಸಾಧಿಸಬಲ್ಲವರಾಗಿದ್ದರು, 

ಸಾಧಾರಣ ಅಥವಾ ನೈಸರ್ಗಿಕ ಬೆಳಕಿಗೆ ತನ್ನ ಧ್ರುವೀಕರಣ ಲಕ್ಷಣವನ್ನು 
ಪ್ರಕಟಪಡಿಸುವಂತೆ ವಿಧಿಸುವುದು ಸಾಧ್ಯವಾದರೂ ಅದರ ಇತರ ಹಲವು ಲಕ್ಷಣಗಳಾದ 
ದಿಶೆ, ತೀವ್ರತೆ, ಬಣ್ಣ ಮುಂತಾದವಂತಲ್ಲದೆ ಈ ಲಕ್ಷಣವನ್ನು ಕಣ್ಣು ಪತ್ತೆ ಹಚ್ಚ 
ಲಾರದು. ಉದಾಹರಣೆಗೆ ಟೂರ್ಮಲೀನಿನಂಥ ಒಂದು ಹರಳಿನ ಮೂಲಕ ಹಾದು 
ಬಂದು ಗಾಜಿನ ಅಥವಾ ನೀರಿನ ಮೇಲ್ಮೈ ಮೇಲೆ ಯಾವುದೋ ಒಂದು ಕೋನದಲ್ಲಿ 
ಪತನವಾಗುವ ಬೆಳಕನ್ನು ಅದು ಪ್ರತಿಫಲಿಸದೇ ಇರಬಹುದು, ಈ ತೆರನಾದ ಬೆಳಕು 
¢ ಧ್ರುವೀಕೃತ 'ವಾಗಿದೆ ಎನ್ನು ತ್ತೇವೆ, ಇದರ ಅರ್ಥವಿಷ್ಟು : ಬೆಳಕಿನ ತೀವ್ರತೆ 
ಎಂಬುದು ಅಂತರ್ಗತ ವಿದ್ಯುತ್ಕಾಂತ ಬಲಗಳ ತೀವ್ರತೆಯ ಅವಧಿಯುತ ಆಂದೋಳನ 
ಗಳ ಪ್ರಕಟಿತ ಲಕ್ಷಣಗಳ ಪೈಕಿ ಒಂದು; ಇದಕ್ಕೆ ಸಾಧಾರಣ ಅಥವಾ ನೈಸರ್ಗಿಕ 
ಬೆಳಕಿನಲ್ಲಿ ಯಾವುದೇ ನಿರ್ದಿಷ್ಟ ವಿನ್ಯಾಸಪ್ರರೂಪವಿರುವುದಿಲ್ಲ; ಬೆಳಕನ್ನು 
« ಧ್ರುವೀಕರಿಸಿ ದಾಗ, ಅಂದರೆ ಹರಳಿನ ದ್ರವ್ಯಮಾಧ್ಯಮದ ಮೂಲಕ ಹಾಯಿಸಿದಾಗ, 
ಅಂತರ್ಗತಾಂಜೋಳನಗಳು ಕವಾಯತಿ ಶಿಸ್ತಿಗೆ ಒಳಪಟ್ಟು ತೀವ್ರತೆಗೆ ನಿರ್ದಿಷ್ಟ 
ವಿನ್ಯಾಸಪ್ರರೂಪ ಒದಗುತ್ತದೆ. ಬೆಳಕಿನ ದೂಲದ ಮೇಲೆ ಟೂರ್ಮಲೀನ” ಏನನ್ನು 
ವಿಧಿಸುವುದೋ ತದ್ವತ್ತಾಗಿ ಅದನ್ನೇ ವಿದ್ಯುತ್ವಾಂತ ತರಂಗಗಳ ಮೇಲೆ ವಿಧಿಸಬಲ್ಲ 
ನೆಮಲೈಟ್‌ ಎಂಬ ವಿಶಿಷ್ಟ ಹರಳನ್ನು ಬೋಸ್‌ ' ಗುರುತಿಸಿದರು. ವಿದ್ಯುತ್ಯಾಂತ 
ತರಂಗಗಳ ಚಾಕ್ಷುಷ ಅಥವಾ ದೃಗ್ಗೋಚರ ರೂಪದಲ್ಲಿ ರೇಡಿಯೊ ಮುಂತಾದ ದೀರ್ಫ 
ತರಂಗಗಳು ಕೆಂಪು ಕೊನೆಯಿಂದ ಆಚೆಗೂ ಎಕ್ಸ್‌ಕಿರಣ ಮುಂತಾದ ಹ್ರಸ್ತತರಂಗಗಳು 
ನೇರಿಳೆ ಕೊನೆಯಿಂದ ಆಚೆಗೂ ಇವೆ. 

ವಿದ್ಯುತ್ತಿನ ಮತ್ತು ಬೆಳಕಿನ ಮೂಲಗಳ ಅಂತಸ್ಥ ಏಕತೆಯನ್ನು ರುಜು 
ವಾತಿಸಲು, ಅಚ್ಚರಿ ತರಿಸುವಷ್ಟು ಸರಳವೂ ಬೆರಗು ಬರಿಸುವಷ್ಟು ವಿನೂತನವೂ ಆದ 
ಉಪಕರಣಗಳ ವಿಸ್ತಾರ ವೈನಿಧ್ಯವನ್ನು ಉಪಣ್ಣಿ ಸುವುದರ ಮೂಲಕ ಬೋಸ್‌ ನಮಗೆ 
ಅವರ ನಿನೀತನುಡಿಗಳಲ್ಲಿ “ ಕಾಣದ ಬೆಳಕಿನ ಮಿನುಗು ನೋಟದ ತುಣುಕುಗಳನ್ನು” 
ಒದಗಿಸಿದಾ ಕೆ. ಆ ಮೊದಲೇ ಜಲಾಂತರ್ಗಾಮಿ ಹೊರಜಿ, ದೂರಲೇಖ ಮತ್ತು 
ಜೊರವಾಣಿ ಇವುಗಳ ಉಪಜ್ಞೆ ಆಗಿದ್ದು ಅದು ಸಂಪರ್ಕವಲಯದಲ್ಲಿ ನವಕ್ರಾಂತಿಗೆ 
ಕಾರಣವಾಗಿತ್ತು. ಈ ಸಂಸರ್ಕ ಕ್ರಾಂತಿ ಬೋಸರ ಕಾರ್ಯಕ್ಷೇತ್ರಕ್ಕೆ ಪೂರ್ತಿ 
ಹೊಸತಾಗಿತ್ತು. ಇದಕ್ಕೆ ನೂತನಾಯಾಮ ನೀಡಿ ಇದನ್ನು ಮೇಲೆತ್ತಿದ್ದು ಇವರ 
ಕೊಡುಗೆಯಿಂದ ಗಳಿಕೆಯಾದ ಲಾಭ. ವಿದ್ಯುತ್ಯಾಂತ ತರಂಗಗಳಲ್ಲಿ ಠಾವು ಮಾಡಿದ್ದ 
ಪ್ರಯೋಗಗಳಿಗೆ ನಿಸ್ತಂತು ದೊರಲೇಖನದಲ್ಲಿ ಒದೆಗಬಹುದಾದ ಅನ್ವಯ ಸಾಧ್ಯತೆ 


ನಿಜಾನ ಕರ್ಣಾಬಕ 
೬ 


ಗಳನ್ನು, ಲಾಡ್ಜ್‌ ಮತ್ತು ಮಾರ್ಕೊನಿಯವರಿಗಿಂತ ಸ್ವತಂತ್ರವಾಗಿ ಜೋಸ್‌ ಕೂಡ 
ಖಚಿತವಾಗಿ ಮುಂಗಂಡಿದ್ದರು. 
ವಿದ್ಯುತ್ವಾಂತ ತರಂಗಗಳ ನಿಸ್ತಂತು ಪ್ರೇಷಣೆಗೆ ಪ್ರತ್ಯಕ್ಷ ನಿದರ್ಶನವನ್ನು 
ಬೋಸ್‌ 1895ರಷ್ಟು ಹಿಂದೆಯೇ ಕಲ್ಕುತ್ತದಲ್ಲಿ ಮಾಡಿದ ಸಾರ್ವಜನಿಕ ಭಾಷಣದಲ್ಲಿ 
ಪ್ರದರ್ಶಿಸಿದ್ದರು. ಭಾಷಣಾಂಗಣದಲ್ಲಿಟ್ಟಿದ್ದ ವಿಕಿರಕ ಪ್ರೇಷಿಸಿದ ವಿದ್ಯುತ್ಪಾಂತ ತರಂಗ 
ಗಳಿಂದ ತಕ್ಕಷ್ಟು ಶಕ್ತಿಯನ್ನು 75 ಅಡಿ ದೂರದಲ್ಲಿ ಇನ್ನೊಂದು ಕೊಠಡಿಯಲ್ಲಿಟ್ಟಿದ್ದ 
ಅಭಿಗ್ರಾಹಕ ಸಂಗ್ರಹಿಸಿ ಕರೆಗಂಟೆ ಬಾರಿಸುವುದರಲ್ಲಿಯೂ ಪಿಸ್ತೂಲು ಹೊಟ್ಟಿ ಸುವುದ 
ರಲ್ಲಿಯೂ ಯಶಸ್ವಿಯಾಯಿತು. ನಮ್ಮನ್ನು ಮೂಕ ವಿಸ್ಮಿತರಾಗಿಸುವ ಈ ಪರಮಾ 
ದ್ಭುತ ಪವಾಡವನ್ನು ತಮ್ಮ ದುರ್ಬಲ ವಿಕಿರಕದಿಂದ ಸಾಧಿಸಲು ಬೋಸ್‌ ಲೋಹದ 
ಎರಡು ವರ್ತುಳೀಯ ಫಲಕಗಳನ್ನು ಬಳಸಿದ್ದರು ; ಪ್ರತಿಯೊಂದನ್ನೂ 20 ಅಡಿ 
ಎತ್ತರ ಕಂಬದ ತುದಿಗೆ ಲಗತ್ತಿಸಿ ಮೊದಲನೆಯದನ್ನು ವಿಕಿರಕಕ್ಕೂ ಎರಡನೆಯದನ್ನು 
ಅಭಿಗ್ರಾಹಕಕ್ಕೂ ಜೋಡಿಸಿದ್ದರು, ಅವರ ಈ ಯೋಜನೆ ಆಧುನಿಕ ದೂರಲೇಖನದ 
ಮಹೋನ್ನತ ಗ್ರಾಹಕತಂತುಗಳ ಪೂರ್ವಭಾವಿ ನಿರೀಕ್ಷಣೆಯಂತಿತ್ತು. | 

ಈ ರಚನೆ ಯಶಸ್ವಿಯಾಗಿ ಕಾರ್ಯಶೀಲವಾಗುವಂತೆ ಮಾಡುವುದರಲ್ಲಿ ಸಫಲ 
ರಾದ ಬೋಸ್‌ ಗತವೈಭವಾವಲಂಬಿಯಾಗಿ ವಿರಮಿಸಲಿಲ್ಲ, ಇನ್ನಷ್ಟು ಅಧಿಕ ಅಂತರ 
ದಲ್ಲಿ- -ಪ್ರೆಸಿಡೆನ್ಸ್ಟಿ ಕಾಲೇಜ್‌ ಮತ್ತು 1 ಮೈಲು ದೂರದ ಇವರ ಮನೆ ನಡುವೆ- - 
ಕ್ರಿಯಾಶೀಲವಾಗಿರಬಲ್ಲ ಸುಧಾರಿತಾವೃತ್ತಿ ಯನ್ನು ಆಲೇಖಿಸುವುದರಲ್ಲಿ ಮಗ್ನ ರಾದರು. 
ಆದರೆ ಇದನ್ನು ಕೃತಿಗಿಳಿಸುವ ಮುನ್ನವೇ ಇವರು ಬ್ರಿಟಿಷ್‌ ಅಸೋಸಿಯೇಷನ್ನಿನ 
ಲಿವರ್ಪೂಲ್‌ ಅಧಿವೇಶನದಲ್ಲಿ ಭಾಗವಹಿಸಲು ಆಹ್ವಾನಿತರಾಗಿ ಇಂಗ್ಲೆಂಡಿಗೆ ತೆರಳ 
ಬೇಕಾಯಿತು. 

ಆ ಅಧಿವೇಶನವೇ ಬೋಸರಿಗೆ ಇಂಗ್ಲೆಂಡಿನ ವೈಜ್ಞಾನಿಕ ಸಭಾಸದರ ಜೊತೆ 
ಒದಗಿಬಂದ ಪ್ರಥಮ ಮುಖಾಮುಖಿ; ಮೊದಲ ಸುತ್ತಿ ನಲ್ಲಿಯೇ ಇದು ಜಯಪ್ರದ 
ವಾಯಿತು. ತನ್ನ ಜೈತ್ರ ಯಾತ್ರೆಯನ್ನು ಕುರಿತಂತೆ ಜೂಲಿಯಸ್‌ ಸೀಸರ್‌ ಘೋಷಿ 
ಸಿದ “ ಬಂದೆನ್‌ ನೋಕ್ಟೆನ್‌ ಗೆಲ್ಫೆನ್‌ ” ಎಂಬ ಪ್ರಸಿದ್ಧ ಸೂತ್ರನಿರೂಪಣೆಯನ್ನು 
“ ಮಾನವ ಮನಸ್ಸುಗಳನ್ನು ಜಯಿಸುವುದು” ಎನ್ನುವ ಒಂದು ಅಮೂರ್ತ ವಿಷಯಕ್ಕೆ 
ಎಂದಾದರೂ ಅನ್ವಯಿಸಬಹುದಾದರೆ ಆದಕ್ಕೆ ಬೋಸ್‌ ಲಿವರ್ಪೂಲಿನ ಸಮ್ಮೇಳನದಲ್ಲಿ 
ತಮ್ಮ ವೈಜ್ಞಾನಿಕ ಸಮಾನಸ್ಯಂಥರ ಮೇಲೆ ಸ್ಥಾಪಿಸಿದ ವಿಕ್ರಮಕ್ಕಿಂತ ಯುಕ್ತತರ 
ನಿದರ್ಶನ ಇನ್ನೊಂದು ದೊರೆಯದು, ನಿದ್ಯುತ್ಕಾಂತ ತರಂಗಗಳ ಬಗ್ಗೆ ಅವರು 
ಮಾಡಿದ್ದ ಸಂಶೋಧನೆಗಳನ್ನು ರೇಖಿಸಿದ್ದ ಸಂತೋಧನ ಪ್ರಬಂಧ ಲಾರ್ಡ್‌ ಕೆಲ್ವಿನ್ನರ 
ಮೇಲೆ ಅದೆಂಥ ಗಾಢ ಪ್ರಭಾವ ಬೀರಿತೆಂದರೆ ಬೋಸರನ್ನು ಇವರು ಎದೆತುಂಬಿ ಹಾಡಿ 
ಹೊಗಳಿದ್ದು ಮಾತ್ರವಲ್ಲ ಉಪ್ಪ ರಿಗೆಯಲ್ಲಿದ್ದ ಮಹಿಳೆಯರ ಮೊಗಸಾಲೆಗೆ ಕುಂಟುತ್ತ 
ನಡೆದು ಹೋಗಿ ಶ್ರೀಮತಿ ಬೋಸರಿಗೆ ಉಭಯಕರಗಳಿಂದ ಹಸ್ತಾಲಿಂಗನವಿತ್ತು 


ಜಗದೀಶ್‌ಚಂದ್ರ ಬೋಸ್‌ ೭ 


'ಆಕೆಯ ಪತಿ ಗೈದಿದ್ದ ಉಜ್ಜ್ವಲ ಕೃ ತಿಗಾಗಿ ಅತ್ಯ ಂತ ಹಾರ್ದಿಕ ಅಭಿನಂದನೆಗಳನ್ನು 
ಸಲ್ಲಿಸಿದರು ಕೂಡ,” ಎಂಬುದಾಗಿ ಸತ್ತ ds. ಕಾರ ಪಾ ಸಾಬ್ರಿ ಕ್‌ ಗೆಡ್ಡೀಸ್‌ 
ಮೆಚ್ಚು ನುಡಿ ಬರೆದಿದ್ದಾರೆ. 


ಒಂದು ಯಶಸ್ಸು ಸರದಿಯಲ್ಲಿ ಇನ್ನೊಂದಕ್ಕೆ ಕಾರಣವಾಗುವುದು ಸರಿಯಷ್ಟೆ, 
ತದನುಗುಣವಾಗಿ, ಲಿವರ್ಪೂಲಿನಲ್ಲಿ ಲಭಿಸಿದ ಯಶಸ್ಸು ರಾಯಲ್‌ ಇ ಇನ್‌ಸ್ಪಿ ಟ್ಯೂಷನ್ನಿನ 
ಆಹ್ವಾನಕ್ಕೆ ಹೇತುವಾಯಿತು : ಅಲ್ಲಿ ಜೋಸ್‌ ಫ್ರೆ ಶೇ ಈವ್ನಿಂಗ್‌ ವೈಜ್ಞಾನಿಕೋಪ 
ನ್ಯಾಸಗಳ ಒಂದು ಸರಣಿಯನ್ನೇ ಬಿತ್ತರಿಸಬೇಕಾಗಿತು,. a ಇಂಡಿಯಾ 
ಆಫೀಸ್‌ ಅಧಿಕಾರಿಗಳ ದೃಷಿ ಯಲ್ಲಿ ಹಾ ಶ್ರತಿಷ್ಕೆ ಅದೆಷ್ಟು ಉಚ್ಚ ಮಟ ಕ್ಕೆ ಎರಿತು 
ಗೊತ್ತೇ? ಈ ಉಪನ್ಯಾ ಸಗಳನ್ನು ಸಿದ್ದ ಗೊಳಿಸಿ ಭಾ ತ BC ಅನುಕೂಲ 
ಸವತೆ ಒಡನೆ ಚ್‌ ಭ್ಯ ಮೂರು ತಿಂಗಳ ಕಾಲ ಹೆಚ್ಚಿನ ಎರವಲು 
ಸೇವಾರಜೆಯನ್ನು ಮಂಜೂರಿಸಿದರು ! 


ತಮ ಸ್ತ ಸಲಕರಣೆಗಳ ಮುಕ್ತ ಪ್ರದರ್ಶನ ಸಮೇತ ಬೋಸ್‌ ಈ ಉಪ 
ನ್ಯಾಸ a ಭಾಗವಹಿಸಿದಾಗ ಅವರ ವಿಲಕ್ಷಣ ಖುಷಿ ಸ್ವಭಾವ ಬೆಳಕಿಗೆ 
ಬಂದಿತು, ಇದು ಹಲವರಲ್ಲಿ ಆಶ್ಚರ್ಯ ಉಂಟುಮಾಡಿದರೆ ಕೆಲವರಲ್ಲಾದರೂ 
ನಿರಾಶೆಗೆ ಕಾರಣವಾಗದಿರಲಿಲ್ಲ. ಉದಾಹರಣೆಗೆ ಬ್ರಿಟನ್ನಿನ ಖ್ಯಾತ ತಾಂತ್ರಿಕ 
ನಿಯತಕಾಲಿಕೆ The Electric Engineer ತನ್ನ ಚಕಿತತೆಯನ್ನು « ಅದರ [ಅವರ 
ಸಂಜ್ಞಾ ಕಾರಕ ಸಾಧನದ] ರಚನೆಯ ಬಗ್ಗೆ ಅವರೆಂದೂ ಏನನ್ನೂ ಬಚ್ಚಿ ಡಲಿಲ್ಲ. 
ಮಸ್ತ ಸ. ಜನಕೆಸೀಟಿಯ ಮುಂದೆ ತೆರೆದಿಟ್ಟಿ ದ್ದ ಪುಸ್ತಕವದಾಗಿತ್ತು. Wa ಬೇಕಾ 
ಇಸ ಅದನ್ನು ನಕಲು ಮಾಡಿ ಪ್ರಾಯೋಗಿಕಾವಶ್ಯಕತೆಗಳಿಗ ಮತ್ತು ಪ್ರಾಯಶಃ 
ಧನ ಸಂಚಯನೋದ್ಹೇಶಗಳಿಗೆ ಬಳಸಬಹುದಾಗಿತ್ತು ”, ಎಂಬ ಮಾತುಗಳಲ್ಲ ವ್ಯಕ್ತ 
ಪಡಿಸಿತು. ಸಾಧನದ ಮೇಲೆ ಬೋಸರಿಗಿದ್ದ ಏಕಸ್ವ ಹಕ್ಕುಗಳನ್ನು ಕಣವಾಗಿ 
ಪರಿವರ್ತಿಸಲು ಬ್ರಿಟಷ್‌ ಉದ್ಯಮಪತಿಗಳು ಕೆಲವರೊಡ್ಡಿದ ಆರ್ಥಿಕಾಮಿಸವನ್ನು 
ಅವರು ನಿರಾಳವಾಗಿ ನಿರಾಕರಿಸಿದಾಗ ಅದನ್ನು " ವ್ಯಾವಹಾರಿಕವಲ್ಲದ ಮಡೆಯತನ' 
ವೆಂದು ಟೀಕಿಸಿದರು. ಅವರ ಈ ವರ್ತನೆಯ ಬಗ್ಗೆ ಉದ್ಯಮಪತಿಗಳು ವಿಷಾದ: 
ವ್ಯ ಕ್ರಪಡಿಸಿ ಅಸಹಜವಾಗಿರಲಿಲ್ಲ. 
ಆದರೆ ಆ ಉದ್ಯಮಪತಿಗಳಿಗೆ ಮಡೆಯತನವೆಂದು ಭಾಸವಾದದ್ದು, ಬೋಸರ 
ದೃಷ್ಟಿ ಯಲ್ಲಿ, ನಮ್ಮ ies ವೈರಾಗ್ಯ ಶ್ರು ತಿಯನ್ನು ಟೀಕೆ ಪೀಪಿಗೆ 
idk ಗ ಬದಲಾವಣೆಯೇ ತೊತು ಬೇರೇನೂ ಅಲ್ಲ. ವೈರಾಗ್ಯ 
ವೆಂಬುದು ಹಿಂದಿನವರಿಗೆ ಜೀವನತ್ಯಾಗವಾಗಿತ್ತು. ಬೋಸ್‌ ಪಾಲಿಸಿದ ವೈರಾಗ್ಯ 
ವಿದಲ್ಲ, ಬದಲು, ಬದುಕಿನ ಚಟುವಟಕೆಗಳು ತರಬಹುದಾದ ಐಹಿಕ ಭೋಗಲಾಭಗಳ 
"ರಿತ ತ್ಯಾಗ ಮಾತ್ರ. ಒಬ್ಬ ಏನನ್ನು ಗಳಿಸ ಸುವನೋ ಅದನ್ನು ತೊರೆಯಲೂ 


ಬ 
ಕಲಿಯದಿದ್ದ ಕಿ ಆತ ಮಾಡುವ ತ್ಯಾಗಕ್ಕೆ ಆ ಇರುವುದಿಲ್ಲ. ಇದಲ್ಲದಿದ್ದ ರೆಆ 


ಸ್ವಪ್ರೆ 


ಕ ವಿಜ್ಞಾನ ಕರ್ಣಾಟಕ 


ತ್ಯಾಗ ಕೇವಲ ನರಿ ಮತ್ತು ಹುಳಿ ದ್ರಾಕ್ಷಿಯ ನಿದರ್ಶನವಾದೀತೆಂದು ಅವರು 


ನಂಬಿದ್ದ ರು, 

ಒಬ್ಬ ವಿಜ್ಞಾನಿ ಇಂದು ಔದ್ಯಮಿಕ ಪ್ರಪಂಚದ ಮಾಮೂಲಿ ವಿಧಿನಿಯಮ 
ಗಳನ್ನು ಉಲ್ಲಂಘಿಸದೆ ಎಲ್ಲಿಯ ತನಕ ತನ್ನ ಉದ್ಯಮ ಕೊಡುವ ಐಹಿಕ ಫಲವಿದೂರ 
ನಾಗಿರಬಲ್ಲನೆಂಬುದೊಂದು ಚರ್ಚಾಸ್ಪದ ವಿಷಯ. ಮಹಾವಿಜ್ಞಾ ನಿಗಳಾದ ಕೆಲ್ವಿನ್‌, 
ಮಾರ್ಕೊನಿ, ಎಡಿಸನ” ಮೊದಲಾದವರು ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ಲಾಭ 
ಪಡೆಯಲು ತಮಗಿದ್ದ ಕಾನೂನುಬದ್ಧ ಹಕ್ಕು ಗಳನ್ನು ಕಾಯ್ದಿರಿಸಲು ಎಂದೂ ಹಿಂಜರಿ 
ಯಲಿಲ್ಲ. ಈ ನಿಲವನ್ನು ಒಪ್ಪದ ಬೋಸ್‌, ಇದು ಕೆಲವು ವೈಜ್ಞಾನಿಕ ವ್ಯಕ್ತಿ ಗಳಲ್ಲಿ 
ಕೂಡ ಕಂಡುಬರುವ "ಅಧಃಪತನದ ಚಿಹ್ನೆಗಳು' ಎಂಬುದಾಗಿ ಸಾಕಷ್ಟು ಸಂತಾಪ 
ದಿಂದಲೇ ಗಮನಿಸಿ, ತಾನು ಮಾತ್ರ ಸ್ವಂತೋಷಜ್ಞೆ ಗಳಿಂದ ಯಾವುದೇ ಆರ್ಥಿಕ 
ಸವಲತ್ತನ್ನು ಪಡೆಯಲಾಕೆನೆಂಬುದಾಗಿ ಬಲು ಹಿಂಜಿಯೇ ನಿರ್ಧರಿಸಿದ್ದರು. ರೇಡಿಯೊ 
ತರಂಗಗಳನ್ನು ಅಭಿಗ್ರಹಿಸಲೋಸ್ಟರ ಇವರು ರಚಿಸಿದ್ದ ಸುಧಾರಿತ " ಕೊಹೆರರ್‌ ' 
ಎಂಬ ಉಪಕರಣದ ಭವಿಷ್ಯಸಾಧ್ಯತೆಗಳನ್ನು ತಾವು ಒಬ್ಬಾಗಿ ಅನ್ವೇಷಿಸೋಣವೆಂದು 
ಅಮೆರಿಕದ ಒಬ್ಬ ಸ್ನೇಹಿತ ಬೋಸರಿಗೆ ಸೂಚಿಸಿದಾಗ ಇವರದನ್ನು ನಿರ್ದಾಕ್ಷಿಣ್ಯವಾಗಿ 
ತಳ್ಳಿಹಾಕಿದರು. ಇದರಿಂದ ಅಸಮಾಧಾನಗೊಂಡ ಆತ ತತ್‌ಕ್ಷಣವೇ ಆ ಉಪಜ್ಞೆ ಗೆ 
ಅಮೆರಿಕದಲ್ಲಿ ತನ್ನ ಹೆಸರಿನಲ್ಲಿ ಯೇ ಐಕಸ್ತ ಪಡೆದ, ಅದರ ಮೇಲೆ ತಮ್ಮ ಹಕ್ಕು 
ಗಳನ್ನು ಚಲಾಯಿಸಲೊಲ್ಲದ ಜೋಸ್‌ ಅದನ್ನು ಕಳೆದುಕೊಂಡರು. 

ಸ್ವಂತ ಹಿತಾಸಕ್ತಿಗಳ ಬಗ್ಗೆ ಬೋಸ್‌ ಒಂದಿಷ್ಟು ಕಾಳಜಿ ವಹಿಸಿದ್ದರೆ 

ಪ್ರಾಯಶಃ ಭೌತ ವಿಜ್ಞಾ ನಕ್ಷೇತ್ರ ಕ್ಕೇ ಬಂಧಿತರಾಗಿ ಉಳಿದಿದ್ದು ಅವರಿಗೆ ಸಕಾರಣ 
ವಾಗಿ ಖ್ಯಾತಿ ತಂದುಕೊಟ್ಟ ಸುಧಾರಿತ ಕೊಹೆರರ್‌ ಮಾದರಿಯ ವಿನೂತನ ರಚನೆ 
ಗಳನ್ನು ಅಧಿಕ ಸಂಖೈಯಲ್ಲಿ ಉಪಜ್ಜಿ ಸಿರುತ್ತಿ ದ್ಹರೆಂಬುದು ಖಾತ್ರಿ. ಏಕೆಂದರೆ ಇಂದು 
ರೇಡಿಯೊ ಉದ್ಯಮದಲ್ಲಿ ಸಾರ್ವತ್ರಿಕವಾಗಿ ಬಳಕೆಯಲ್ಲಿರುವ ಉಪಜ್ಞಿಗಳ ಪೈಕಿ ಹಲವು 
ಪ್ರಸಕ್ತ ಶತಮಾನದ ಮೊದಲ ದಶಕಗಳಲ್ಲಿ ಮೊತ್ತಮೊದಲಿಗೆ ರೂಪುಗೊಂಡಂಥವು. 
ಅವುಗಳಲ್ಲಿ ಬೋಸರ ರಚನೆಗಳು ಕೆಲವಾದರೂ ಸೇರಿರುವುದು ಪ್ರಾಯಿಕವಾಗಿದೆ. 
ಆದರೆ ತಮ್ಮ ಕೃತಿಯಿಂದ ಯಾವುದೇ ಆರ್ಥಿಕ ಗಳಿಕೆಯನ್ನು ಅಪೇಕ್ಷಿಸದ ಈ ವಿಜ್ಞಾನಿ, 
ಇನ್ನೂ ಅನಾವಿಷ್ಟ್ರತ ಹೊನ್ನ ಹೆಗ್ಗೆ ಗಳಿಂದ ಪರಿಪುಷ್ಪವಾಗಿದ್ದ ಕ್ಷೇತ್ರವನ್ನು ತ್ಯಜಿಸಿ 
ಪೂರ್ತಿ ಹೊಸತೇ ಆಗಿದ್ದ ಇನ್ನೊಂದಕ್ಕೆ ಹಾದಿ ಹೊಡೆದರು, ಅದು ಜೀವಭೌತ 
ವಿಜ್ಞಾನ, ಅಂದರೆ ಜೀವಿಯ ಭೌತವೃತ್ತಾಂತದ ಅಧ್ಯಯನ. 

ಜೀವಭೌತವಿಜ್ಞಾ ನಕ್ಕೆ ಅವರು ಇಳಿದುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಪ್ರಾಣಿ 


[ne] 


ಜೀವನದ ಬಗ್ಗೆ ಅವರಲ್ಲಿ ಬಲು ಹಿಂದಿನಿಂದಲೇ ರೂಢಮೂಲವಾಗಿದ ಆಸಕ್ತಿ 


ಎ 


ಪುನರುತ್ಥಾನನಿದು, ಅಷ್ಟೆ, ಈ ಆಸಕ್ತಿ ಅವರಿನ್ನೂ ಎಳೆ ಹೈದನಾಗಿದ್ದಾ ಗಲೇ 
ಪ್ರಕಟವಾಗಿತ್ತು. ಅಣುಗ ಬೋಸ್‌ ಎಲ್ಲ ಬಗೆಯ ಕೀಟಿಗಳನ್ನೂ ಸಂಗ್ರ ಹಿಸು 


ಜಗದೀಶ್‌ಚಂದ್ರ ಬೋಸ ೯ 


ತ್ತಿದ್ದರು. ಪೂರ್ವ ಬಂಗಾಳದಲ್ಲಿರುವ ಅವರ ಹುಟ್ಟುಹಳ್ಳಿ ರಾರೀಖಾಲಿನಲ್ಲಿ ತೊರೆ 
ಯೊಂದರ ಅಡ್ಡ ಕಟ್ಟಿದ್ದ ಸಂಕದ ಮೇಲೆ ಕುಳಿತು ಹರಿಯುವ ನೀರಿನಿಂದ ಜಗುಳುವ 
ಮೀನುಗಳನ್ನು ಹಿಡಿಯುತ್ತಿದ್ದರು. ಇಷ್ಟೇ ಅಲ್ಲ. ನೀರೊಳ್ಳೆಗಳನ್ನೇ ಹಿಡಿವಾಗ ಅವರ 
ಅಕ್ಕನಿಗೆ ಬಲು ಗಾಬರಿ ಆದದ್ದೂ ಇತ್ತು, ಪ್ರೌಢ ವಿದ್ಯಾರ್ಥಿಯಾಗಿ ಅವರು ಕಲ್ಪತ್ತದ 
ಸೇಂಟ್‌ ಕ್ರೇನಿಯರ್‌ ಕಾಲೇಜನ್ನು ಸೇರಿದಾಗ ಮಿಗತೆ ಹಣವೆಲ್ಲವನ್ನೂ ಮುದ್ದು 
ಪ್ರಾಣಿಗಳ ಮೇಲೆ ವೆಚ್ಚಿ ಸಿದರು. ಅವರ ಬಿಡುನೇಳೆ ಇವುಗಳ ಲಾಲನೆ ಪಾಲನೆ 
ಸೋಷಣೆಗಳಿಗೆಂದೇ ಮೀಸಲು. 

ಪ್ರಾ ಣಿಜೀವನದ ಬಗ್ಗೆ ಇಷ್ಟೊಂದು ಗಾಢಪ್ರೇಮವಿದ್ದ ಅವರು ಪ್ರಾಣಿವಿಜ್ಞಾ ನದ 
ಬದಲು ಭೌತವಿಜ್ಞಾ ನಕ್ಕೆ ಆದ್ಯತೆ ನೀಡಿ ಇದನ್ನು ಆಯ್ದು ಕೊಂಡದ್ದು ಆಶ್ಚರ್ಯದ 
ಸಂಗತಿ ಎನ್ನಿಸಬಹುದು. ನಿಜಕ್ಕೂ ಆ ದಿನಗಳಂದು ಕಲ್ಕತ್ತ ವಿಶ್ವವಿದ್ಯಾಲಯದಲ್ಲಿ 
ಪ್ರಾಣಿವಿಜ್ಞಾನ ಅಧ್ಯಯನವಿಸಯವಾಗಿರಲಿಲ್ಲ. ಭೌತವಿಜ್ಞಾ ನಕ್ಕೇ ಅಗ್ರ ತಾಂಬೂಲ. 
ಇದರ ಕಾರಣ ಭೌತವಿಜ್ಞಾನದ ಪ್ರಖ್ಯಾತ ಪ್ರಾಧ್ಯಾಪಕ ಫಾದರ್‌ ಲಾಫೋ ಎಂಬವರ 
ಉಜ್ಜ್ವಲ ಭೋಧನವಿಧಾನ, ಅವರ ಪಾಠಪ್ರವಚನ ಮತ್ತು ಪ್ರಯೋಗಕುಶಲತೆ 
ಬೋಸರ ಮೇಲೆ ಅಚ್ಚಳಿಯದ ಪ್ರಭಾವ ಒತ್ತಿದ್ದರೂ ಸ್ವಂತ ವೃತ್ತಿಯಾಗಿ ಮಾತ್ರ 
ವೈದ್ಯಕೀಯವನ್ನೇ ಆಯಲು ಇವರು ನಿರ್ಧರಿಸಿದ್ದರು. ಜೀವಂತ ವಸ್ತುಗಳ ಬಗ್ಗೆ 
ಇವರಿಗಿದ್ದ ಹುಚ್ಚು ಈ ಮಟ್ಟಿದ್ದು 

ಲಂಡನ್ನಿನಲ್ಲಿ ಇವರು ವೈದ್ಯಕೀಯವನ್ನು ಕಲಿಯುತ್ತಿದ್ದಾಗ, ದುರ್ದ್ವೈವವಶಾತ್‌, 
ಪುನರಾವರ್ತಿಸುವ ತೀವ್ರ ಜ್ವರಪೀಡೆಗಳಿಗೆ ಈಡಾಗಿ ಅಆ ಅಧ್ಯಯನವನ್ನೇ ತೊರೆಯ 
ಬೇಕಾಯಿತು. ಹಿಂದೆಂದೋ ಇವರು ಅಸ್ಸಾಮಿಗೆ ಹಿಕಾರಿಗೆಂದು ಹೋಗಿದ್ದಾಗ ಜ್ವರದ 
ಸೋಂಕು ತಾಗಿತ್ತು. ಅದನ್ನೆಂದೂ ಗುಣಸಡಿಸಲಾಗಲಿಲ್ಲ. ವರ್ತಮಾನಕಾಲದಲ್ಲಿ 
ಹಿನ್ನೋಟ ಒದಗಿಸುವ ಅನುಕೂಲ ನೆಲೆಯಿಂದ ಪರಿಶೀಲಿಸಿ ಅದು ಕಾಳಿಮಾರಿಜ್ವರ 
ವಾಗಿರಬೇಕೆಂದು ಶಂಕಿಸಲಾಗಿದೆ. ವೈದ್ಯಕೀಯ ಕಾಲೇಜಿನ ಆಂಗಛೇದನ ಕೊಠಡಿಯ 
ತೀಕ್ಷ್ಣ ಘಾಟುಗಳಿಂದ ಕೆಣಕಲ್ಪಟ್ಟಿ ಈ ಸೋಂಕು ಗಾಬರಿ ಹುಟ್ಟಿ ಸುವಂತೆ ಸದೇ ಪದೇ 
ಜ್ವರಕಾರಕವಾಗುತ್ತಿತ್ತು. ಹೀಗಾಗಿ ವೈದ್ಯಕೀಯವನ್ನೇ ತೊರೆದು ಕೇಂಬ್ರಿಜ್ಜಿನಲ್ಲಿ 
ವಿಜ್ಞಾನವನ್ನು ಅಭ್ಯಸಿಸಬೇಕೆಂದು ಇವರಿಗೆ ಸೂಚಿಸಲಾಯಿತು, ಭ್ರೂಣ ಮತ್ತು 
ಶರೀರನಿಜ್ಞಾನಗಳಿಂದ ರಸಾಯನ ಮತ್ತು ಭೌತವಿಜ್ಞಾನಗಳವರೆಗೆ ಹರವಿದ್ದ 
“ ಉಪನ್ಯಾಸಗಳ ಪರಿಪೂರ್ಣ ಪ್ರವಾಹ ದಿಂದ ಹೊರಬಿದ್ದ ಇವರು ಕೊನೆಗೆ ಭೌತ 
ವಿಜ್ಞಾನದಲ್ಲಿ ಸೆಲೆಕಂಡರು. ಈ ಆಯ್ಕೆಯ ಮುಖ್ಯಕಾರಣ ಲಾರ್ಡ್‌ ರ್ಯಾಲೀ 
ಯವರ ಬೋಧನ ಕ್ರಮ. ಇದು ತತ್ಪೂರ್ವ ಲಾಫೊ ನಾಂದಿ ಹಾಕಿದ್ದ ಭೌತ 
ವಿಜ್ಞಾ ನೋಪದೇಶಕ್ಕೆ ಪೂರಕವಾಯಿತು. | 

ಭೌತವಿಜ್ಞಾ ನದಲ್ಲಿ ಹಲವಾರು ವರ್ಷ ಪರ್ಯಂತ ಸಂಶೋಧನೆ ಎಸಗಿದ 
ತರುವಾಯ ಅವರು ತಮ್ಮ ಮೊದಲೊಲವಾದ ಪ್ರಾಣಿಜೀವನಕ್ಕೆ ಮರಳಬೇಕೆಂದು ವಿಧಿ 


೧೦ ವಿಜ್ಞಾನ ಕರ್ಣಾಟಕ 


ವಿಧಿಸಿದ್ದಂತೆ ತೋರಿತು, ಜಡ ಮತ್ತು ಜೀವ ದ್ರವ್ಯಗಳ ವರ್ತನೆಗಳಲ್ಲಿ ಪೂರ್ಣ ' 


ಸಾದೃಶ್ಯವಿರುವುದನ್ನು ಅವರು ಗಮನಿಸಿದರು, ಉದಾಹರಣೆಗೆ ಅವರು ರಚಿಸಿದ್ದ 4 
ವಿದ್ಯುತ್ಪಾಂತೀಯ ತರಂಗಾಭಿಗ್ರಾಹಕ ಅಥವಾ “ pee ಸಾಧನದ ವರ್ತನೆ. 1 
ಕೊಹೆರರನ್ನು ಸತತವಾಗಿ ಬಳಸಿದಾಗ ಅದು " ಆಯಾಸ' ಚಿಹ್ನೆಗಳನ್ನು ಪ್ರಕಟಿಸು 


ತ್ತಿದ್ದಂತೆಯೂ ಆದರೆ ಕೊಂಚ «ವಿಶ್ರಾಂತಿ'ಯ ಬಳಿಕ ಪೂರ್ವಸಂನೇದನಶೀಲತೆ 
ಯನ್ನು " ಮರುಗಳಿಸು'ತ್ರಿದ್ದಂತೆಯೂ ತೋರಿತು. ಈ ನಿದರ್ಶನದಲ್ಲಿ ಮತ್ತು 


ತತ್ಸದ್ಭಶ ಇತರ ಅನೇಕ ನಿದರ್ಶನಗಳಲ್ಲಿ ಜೀವ ಮತ್ತು ಜಡ ವಸ್ತುಗಳು ಪ್ರಕಟಸಿದ 


ಅನುಕ್ರಿಯೆಗಳ ನಡುವಿನ ಸಾದೃಶ್ಯವನ್ನು ಗಮನಿಸಿದ ಬೋಸ ೯ ಜೀವಾಧ್ಯಯನದಲ್ಲಿ | 


ನಿರತರಾಗಲು ಉತ್ತೇಜಿತರಾದರು. 
ಆದರೆ ಸಸ್ಯ ಮತ್ತು ಪ್ರಾಣಿ: ಎರಡರಲ್ಲಿಯೂ ಜೆ ವಿಕ ವಿದ್ಯಮಾನ ಅದೆಂಥ 
ನಿಗೂಢ ರಹಸ್ಯವೆಂದರೆ ಇದರ ಸಿಕ್ಕಿನಲ್ಲಿ ತೆಕ್ಕೆಗೊಂಡಿರುವ ಎಲ್ಲ ಗಂಟುಗಳನ್ನೂ 


ಬಿಡಿಸುವ ಸವಾಲನ್ನೆ ದುರಿಸುವಲ್ಲಿ ಭೌತ ಮತ್ತು ರಸಾಯನ ವಿಜ್ಞಾ ನಗಳಿಂದ | 
ಜೀವವಿಜ್ಞಾನದ ವರೆಗಿನ ಸಮಸ್ತ ವಿಜ್ಞಾನಗಳೂ ತಮ್ಮ ಬಲು ನಾಜೂಕು ತಂತ್ರಗಳ ' 


ಸಮೇತ ಪ್ರಕೃತ ಐದಿರುವ ಪ್ರೌಢಸ್ಥಿತಿ ಕೂಡ ಮೇಲೆ ಕೆಳಗೆ ನೋಡಬೇಕಾಗಿದೆ. 
ಆದರೆ ಸುಮಾರು ಅರುವತ್ತು ವರ್ಷಗಳ ಹಿಂದೆ ಬೋಸ್‌ « ಸಕ್ಸಾಂತರಿಸಿದ' ದಿನ 
ಗಳಂದುು ಹೆಚ್ಚಿನ ಜೀವವಿಜ್ಞಾನಿಗಳು ಜೀವದ ಸ್ಮ ಸ್ವಭಾವವನ್ನು ಯಾವುದೊ ಒಂದು 


ಬಗೆಯ ದೈವ ಘಟನೆಗೆ ಶರಣುಹೋಗದೆ ವಿವರಿಸುವುದು ಸಾಧ್ಯ ವಿಲ್ಲವೆಂಬುದಾಗಿ ' 


ಪರಿಗಣಿಸಿದ್ದರು: ದೇವರು. ಅತೀತ ಪ್ರಜ್ಞೆ, ಅಗಮ್ಯ, ಪಂಪೆ ಸಂಕಲ್ಪ 
ಅಥವಾ ತತ ದಶ ಅನುಭಾವಾತ್ಮಕ ತತ್ತ್ವ 

ಜೀವವಿಜಾ ನ ನಿಗಳನ್ನು ಈ ಪಾ oa ಅನುಭಾವದತ್ತ ಅಟ್ಟ ದ 
ಆ ಹತಾಶಮನೋಭಾವ ನಮಗೆ ಚೆನ್ನಾಗಿ ಅರ್ಥವಾಗುವಂಥದು. ಏಕೆಂದರೆ ತೀರ 
ಆದಿಮ ಜೀವಿ ಹಾಗಿರಲಿ ಆ ದಿನಗಳಂದು ಚ ಕೋಶವೊಂದರ ಸ್ವಯಂಸಂಘಟನೆಯ 
ಸಂಕೀರ್ಣತೆಗಳು ಕೂಡ ಅವೆಷ್ಟು ಅಸಂಖ್ಯಾತವಾಗಿದ್ದು ವೆಂದರೆ ಅಂತರಕೋತೀಯ 
ಘಟನೆ ಗಳನ್ನು ವಿಶ್ಲೇಷಿಸಲು ಮಾಡಬಹುದಾಗಿದೆ ಯಾವುದೇ ಪ್ರಯತ ಶ್ರ ನಿಷ್ಟ್ರಯೋ 
ಜಕವಾಗುತ್ತಿ ದ್ದು ದು ಖರೆ. ಎಂದೇ ಬೋಸ್‌ 'ಭೌತವಿಜ್ಞಾ ನವನ್ನು ತೊರೆದು ಸಸ 
ಮತ್ತು ಪ್ರಾ ಣಿಗಳ ಬಗ್ಗೆ ಅಧ್ಯಯನ ಮಾಡಲೋಸ್ಟರ ಜೀವವಿಜಾ ನದತ್ತ ಹೊರಳಿ 
ದಾಗ ಇವರು ತಮ್ಮ ನೂತನ ಕ ದ ಸಂಕೀರ್ಣತೆಗಳನ್ನು ಸಮಗ ಅರಿತು 
ಕೊಳ್ಳ ದೆ "ಪಕ್ಟ್ರಾಂತರಿಸಿ'ಸಿದರೆಂದು ಹಲಮಂದಿ ಪ್ರ ತಿಷ್ಠ ತ ಜೀವ ಹಾಗೂ ಶರೀರ 
Ke ಸ್ಲಿನಿಗಳು ಹುಬ್ಬೇರಿಸಿದರು. ಇಂಥ ಸರಿಸಿ ತಿಯಲ್ಲಿ ಇವರು ಜೀವಭೌತವಿಜ್ಞಾ ನದ 
ಗಡಿನಾಡಿಗೆ ou ತಪ ಪ್ರಕಟಿಸಿದ ಅನೇಕ ತೀರ್ಮಾನಗಳು ಅಸು.ಟ ಉತ 
ದವಾಗಿರಬಹುದೆಂಬ ಶಂಕೆ ಮೂಡಿದುದರಲ್ಲಿ ಅಚ್ಚರಿ ಏನೂ ಇಲ್ಲ. ಯ 

ಅದರೆ ಯಾವುದರಿಂದಲೂ ಎದೆಗುಂದದ ಜೋಸ್‌ , ಮನ್ನಣೆ ಅಥವಾ-ಸ್ರೋತ್ಸಾಹ 


ಜಗದೀಶ್‌ ಚಂದ್ರ ಬೋಸ್‌ ೧೧ 


ದೊರೆಯಲಿ ದೊರೆಯದಿರಲಿ, ತಮ್ಮ ಬಾಳಿನ ಉಳಿಕೆ ವರ್ಷಗಳಲ್ಲಿ ಜೀವ್‌ ಮತ್ತು 

ಜಡ ಪ್ರಾಂತಗಳ ಹರಿತ ಹಳೆ ಗಡಿಗೆರೆಗಳನ್ನು ಅಳಿಸಿಹಾಕಿ ನವಸಂಪರ್ಕ ಬಿಂದು 

ಗಳನ್ನು ಸ್ಥಾಪಿಸಲು ಹೆಣಗಾಡುತ್ತ, ಭೌತ "ಮತ್ತು ಶರೀರ ವಿಜ್ಞಾನಗಳನ್ನು 

ಅನ್ವೇಷಿಸ ಕ್ರಿಯೆಯಲ್ಲಿ ಪಟ್ಟು ಹಿಡಿದು ಮುನ್ನ ಡೆದರು. ಹೀಗೆ ಇವರು, ಗೆಲಿಲಿಯೊ 

ಮತ್ತು ನ್ಯೂಟನ್‌ ಮಧ್ಯಯುಗದ ವಿಜ್ಞಾ ನದಿಂದ ಸರ್ವಚೇತನವಾದವನ್ನು ತಳ್ಳಿ 

ಹಾಕಿದಂದಿನಿಂದೀಚೆಗ್ಗೆ ಪ a ಬೌ ದ್ಧ ಕ ಜೀವನದಿಂದ ಮರೆಯಾಗಿ ಹೋಗಿದ್ದ 
ಪ್ರಪಂಚಚಿತ್ರದ ಬಗೆಗಿನ ನಮ್ಮ ದ್ದ ಷ್ಟಿ ೩ ತೋ ನಿಕತೆಯನ್ನು. ಪುನಃ ಸ್ಥಾಪಿಸಲು 
ಪ್ರಯತ್ನಿ ಸಿದರು. 


ಜೀವ ಮತ್ತು ಅಜೀವ ಸ್ವಭಾವಗಳ ಏಕತೆಯಮ್ಮ ಸಾಧಿಸಬೇಕೆಂಬ, ಆದರೆ 
ಇನ್ನೂ ಕೈ ಗೂಡಿರದಿದ್ದ, ಹಂಬಲ ಹಾಗೆಯೇ ಉಳಿದಿತ್ತು. ಹಳೆಯ ವಿಜ್ಞಾ ನದಲ್ಲಿದ್ದ 
ಆದರೆ ಹೊಸತರಿಂದ ಮರೆಯಾಗಿದ್ದ ಹಂಬಲವಿದು. ಬೋಸರ ಜೀವಭೌತವೈಜ್ಞಾ ನಿಕ 
ಕೃತಿ ಬಡಿದೆಬ್ಬಿಸಿದ ಸಮಸ್ತ ವಾದವಿವಾದಗಳ ನಡುವೆಯೂ ಅವರನ್ನು ಸೋಷಿಸಿದ್ದು 
ಈ ಹಂಬಲವನ್ನೀಡೇರಿಸಲೇಬೇಕೆಂಬ ಪ್ರಬಲ ಪ್ರೇರಣೆ, ಕಲ್ಲಬಂಡೆ ಸಾಲು ಮತ್ತು 
ನೀರಬಂಡೆ ದಿಬ್ಬ ಗಳಿಂದ ಗರಿಕೆ ಮತ್ತು ಟಗರುಗಳ ವರೆಗೆ ಎಲ್ಲವೂ ಆಯಾಸ ಮತ್ತು 
ಮ್ಲಾ ನತೆಗಳಿಗೆ ಇಲ್ಲವೇ ತ್ರಾಣ ಪುನಸ್ಸಂಚಯನ ಮತ್ತು ಉತ್ಸಾಹಶೀಲತೆಗಳಿಗೆ ಏಕ 
ಪ್ರಕಾರವಾಗಿ ಎಡೆಗೊಡುವುದನ್ನು ಕಂಡು, ಸಮಸ್ತ ದ್ರವ್ಯದಲ್ಲಿಯೂ ಸ್ಪಂದಿಸು 
ತ್ತಿರುವ ಜೀವವನ್ನು ಕುರಿತಂತೆ ತಾನು ತಳೆದ ನೂತನ ದೃಷ್ಟಿ, ಹಲವಾರು ಖಂಡಗಳಾಗಿ 
ಒಡೆದು ಹೋಗಿದ್ದ ವಿಜ್ಞಾನಗಳನ್ನು ಒಗ್ಗೂಡಿಸಲು ಅನುವಾದೀತೆಂದು ಅವರು 
ಭಾವಿಸಿದ್ದರು. 

ವಿವಿಧ ವಿಜ್ಞಾನಗಳನ್ನು ಕೋದು ಸೂತ್ರೀಕರಿಸಬಲ್ಲ ಅರಿಯಾಡ್ಲೆಯ ದಾರ 
ತಮ್ಮ ಈ ಜೀವದರ್ಶನವೆಂಬುದು ಅವರ ನಂಬಿಕೆ. ಇತರ ವಿಜ್ಞಾನಿಗಳ ಪ್ರಕಾರ ಇದು 
ಬರಿ ಭ್ರಾಂತಿ. ತಾವೇ ಮೋಡಿ ಮಾಡಿ ಸೃಷ್ಟಿಸಿದ ಸದಮೋಹಿನಿಯ ಸಂನೋಹಕತೆಗೆ 
ತಾವೇ ಮರುಳಾಗಿರುವರೆಂಬುದಾಗಿ ಇವರು ಬೋಸರನ್ನು ಗೇಲಿಮಾಡಿದರು. ಮಾನವ 
ಮಿದುಳಿಗೂ ಗಣಕಕ್ಕೂ ಅಥವಾ ಹಕ್ಕಿಗೂ ವಿಮಾನಕ್ಕೂ ಯಾವುದೇ ವಾಸ್ತವ 
ಸಾದೃಶ್ಯವನ್ನು ಸ್ಥಾಪಿಸುವ ದಿಶೆಯಲ್ಲಿ ಗಣಕವನ್ನು ಕುರಿತಂತೆ " ಯೋಚಿಸು 
ಅಥವಾ ವಿಮಾನವನ್ನು ಕುರಿತಂತೆ *ಹಾರು' ಪದಗಳ ಬಳಕೆ ಎಷ್ಟು ಅನರ್ಥ 
ಕಾರಿಯೋ ಅಷ್ಟೇ ಅನರ್ಥಕಾರಿ ಜಡ ಮತ್ತು ಸಸ್ಯ ದ್ರವ್ಯಗಳನ್ನು ಕುರಿತಂತೆ 
" ಆಯಾಸ, " ನಿದ್ರೆ', " ಉತ್ಸಾಹಶೀಲತೆ', "ಕೆರಳಿಕೆಗೊಳ್ಳಿಕೆ' ಮುಂತಾದ ಪದಗಳ 
ಬಳಕೆ ಎಂಬುದಾಗಿ ಸಕು ತಿರಸ್ಕರಿಸಿ ದರು, ಭಾ ಇಂಥ ಆ ಅಸಂಖ್ಯಾತ ಸ ಸದ 
ಪ್ರಯೋಗಗಳನ್ನು ಮಾತ್ರ ನಿದರ್ಶಿಸುತ್ತ ಮಂಡಿಸುವ ವಾದ ಶುದ್ಧಾ ೦ಗ ಭಾಷಾ 
ಪೈಜ್ನಾನಿಕವೇ ವಿನಾ ಎಂದೂ ನವಮಾರ್ಗಾನ್ವೇಷಕವಾಗದು. 


೪ 
ಜೋಸರನ್ನು ಟೀಕಿಸುತ್ತಿದ್ದವರು ಬಿಂಬಿಸಲು ಪ್ರಯತ್ನಿಸುತ್ತಿದ್ದ ೦ಥ ಸರಳ 


4 ವಿಜ್ಞಾನ ಕರ್ಣಾಟಕ 


ಮುಗ್ದ ವ್ಯಕ್ತಿ ಅವರೆಂದೂ ಆಗಿರಲಿಲ್ಲ. ನಿಜಕ್ಕೂ ಅವರು ಮಾಡುತ್ತಿದ್ದು ದೇನು ಕೈ 
ಗೊತ್ತೇ? ಪ್ರಾಣಿ ವರ್ತನೆಯ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಸಸ್ಯಗಳಲ್ಲಿ ಅಷ್ಟೇಕೆ p 
ರೋಹಗಳಲ್ಲಿ ಕೂಡ, ಅನುಕರಿಸುವ ಸಾಹಸ, ಅವುಗಳ ತುಲನಶೀಲ ವರ್ತನೆಗಳ ' 
ನಡುವೆ ನಿದರ್ಶನಾರ್ಥ ಬೆಳಕಿಗೆ ಬೆಂಕಿಗೆ ಅಥವಾ ಹೊಡೆತಕ್ಕೆ ಅವುಗಳ ಪ್ರತಿಕ್ರಿಯೆ ತ 
ಗಳು ನಮಗೆ ಸಾಕಷ್ಟು ಜ್ಞಾನ ಒದಗಿಸಬಲ್ಲ ಉಜ್ಜ್ವಲ ಸಾಮ್ಯಗಳನ್ನು ಕಾಣಬಹು 
ದೆಂಬುದು ಅವರ ಆಶಯ. ಇಂದು ನರಶರೀರವಿಜ್ಞಾನಿಗಳು ಸಂಕೀರ್ಣ ಗಣಕಗಳಿಂದ ' 
ಲಭಿಸುವ ಸಾಮ್ಯಗಳನ್ನು ಮಿದುಳಿನ ಕ್ರಿಯಾವಿಧಾನದೊಂದಿಗೆ ಸಮೀಕರಿಸುತ್ತ ' 
ಇದನ್ನು ಅರಿಯಲು ಮಾಡುತ್ತಿರುವ ಪ್ರಯತ್ನ ಕರಾರುವಾಕ್ಕಾಗಿ ಇದೇ. | 

ಸಾಮ್ಯ ಭಾವನೆಯನ್ನು ಅನ್ವಯಿಸುವುದರಲ್ಲಿ ಬೋಸ್‌ ಪ್ರದರ್ಶಿಸಿದ ಬಿತ್ತರ ' 
ಬೀಸು ಕಾಲಪಕ್ವ ಪೂರ್ವವಾದುದಾಗಿತ್ತು. ಅವರು ಅಷ್ಟೊಂದು ಶ್ರದ್ಧಾಸಕ್ತಿಯಿಂದ 
ಸಂಚಯಿಸಿದ್ದ ಕೈ ಮೇಲಿನ ನಗದ 'ನ್ನು ರಾಡಿಗೆರಚುತ್ತ “ ದೂರ ನಗಾರಿಯ ದಿಟ್ಟ | 
ಬಜಾವಣೆ *”ಯಿಂದಾಕರ್ಹಿತರಾದರು : ಮಧ್ಯಯುಗದಿಂದೀಚೆಗೆ ವಿಜ್ಞಾ ನ ಕಳೆದು 
ಕೊಂಡ ಜೈವಿಕ ಏಕತೆಯನ್ನು ಅದಕ್ಕೆ, ಜೀವದ ಬಗೆಗಿನ ತಮ್ಮ ನೂತನ ದರ್ಶನದ ' 
ನೆರವಿನಿಂದ ಮರುಗಳಿಸಿಕೊಡಲು ಮುಂದಾದರು. ಆದರೆ ಅವರು ಯೋಚಿಸಿದ್ದ 
ಹಂತಕ್ಕೆ ಈ ಏಕತೆಯನ್ನು ಒಯ್ಯಲು ತಕ್ಕಷ್ಟು ಸಲಕರಣೆ ಸರಂಜಾಮುಗಳು ಆಗ ' 
ವಿಜ್ಞಾನದ ಪರಿಧಿಯೊಳಗಿರಲಿಲ್ಲ. ಎಂದೇ ಇಂದಿಗಾದರೂ ಜೀವಭೌತವಿಜ್ಞಾ ನದಲ್ಲಿ ' 
ಅವರ ಕೃತಿಯನ್ನು ಕುರಿತ ತೀರ್ಪು, ಬೋಸ್‌ ಗತಿಸಿ ಎಂಟು ವರ್ಷಗಳ ಬಳಿಕ, 
1945ರಲ್ಲಿ, Encyclopaedia Britannica ಅವರ ಜೀವನವೃತ್ತಾಂತ ಬರೆಯುತ್ತ 
ಸಂಕ್ಷೇಪವಾಗಿ ಸೂತ್ರೀಕರಿಸಿದಂತೆ, ಸಂದಿಗೃವಾಗಿಯೇ ಉಳಿದಿದೆ “ಅದು ಅವರ 
ಕಾಲಕ್ಕಿಂತ ಎಷ್ಟು ಮುಂದೆ ಇತ್ತೆಂದರೆ ಅದರ ನಿಷ್ಕೃಷ್ಟ ಗುಣಮಾಪಕೆ ಸಾಧ್ಯವೇ 
ಆಗಲಿಲ್ಲ. ” 
ಭೌತವಿಜ್ಞಾನಿ ಅನುಸರಿಸುವ ಪರಿಮಾಣಾತ್ಮಕ ನಿಷ್ಭೃಷ್ಟತೆಯನ್ನು ಜೀವಭೌತ : 
ವಿಜ್ಞಾನಕ್ಕೆ ಆವಾಹಿಸಿದುದು ಬೋಸರ ವಿವಾದಾತೀತ ಕೊಡುಗೆ, ಸಸ್ಯಗಳಲ್ಲಿ ನಿದ್ರೆ, 
ವಾಯ್ತು, ಬೆಳಕು, ಆಹಾರ, ಔಷಧಿ ಆಯಾಸ್ಕ ಕೆರಳಿಕೆಗೊಳ್ಳಿಕೆ ಮುಂತಾದವುಗಳ 
ಪರಿಣಾಮಗಳನ್ನು ಪ್ರತ್ಯಕ್ಷವಾಗಿ ಪ್ರದರ್ಶಿಸಿ ಸಸ್ಯಗಳ ಹಾಗೂ ಪ್ರಾಣಿಗಳ ಅನುಕ್ರಿಯೆ 
ಗಳ ನಡುವೆ. -ಅಷ್ಟೇ ಅಲ್ಲ, ಸಸ್ಯಗಳ ಹಾಗೂ ಲೋಹಗಳಂಥ ಅಜೈವಿಕ ಪದಾರ್ಥ 
ಗಳ ಅನುಕ್ರಿಯೆಗಳ ನಡುವೆ ಕೂಡ ಪೂರ್ಣಸಮಾಂತರತೆ ಅಥವಾ ಸಾದೃಶ್ಯವಿಜಿ 
ಎಂಬುದನ್ನು ಸಾಬೀತುಗೊಳಿಸಲು ನೂತನ ಪ್ರಾಯೋಗಿಕ ವಿಧಾನಗಳನ್ನು ರೂಪಿ ' 
ಸಿದರು ಮತ್ತು ಹಲವಾರು ಸೂಕ್ಷ್ಮ ಹಾಗೂ ಸಂವೇದನಶೀಲ ಉಪಕರಣಗಳನ್ನು : 
ಉಸಜ್ಜಿ ಸಿದರು, 

ಉದಾಹರಣೆಗೆ ಒಂದು ಕೋಡಿಯಲ್ಲಿ ಒಂದರಷ್ಟು ಅಲ್ಪ ಚಲನೆಯನ್ನು ಕೂಡ ' 
ಲಂಬಿಸುತ್ತ ಸಸ್ಯ ಬೆಳೆವಣಿಗೆಯನ್ನು ಲೇಖಿಸಬಲ್ಲ ಕ್ರೆಸ್ಕೊಗ್ಳಾಫ್‌ ಎಂಬ ಅತಿ ' 


ಜಗದೀಶ್‌ಚಂದ್ರ ಬೋಸ್‌ ೧ಕ್ಠಿ 


ಸಂವೇದನಶೀಲ ಉಪಕರಣ ಅವರ ಉಸಜ್ಞೆ,. ಗಾದೆ ಮಾತಾಗಿರುವ ಬಸವನ ಹುಳುವಿನ 
ಚಲನದರಕ್ಕಿಂತ ಎರಡು ಸಾವಿರ ಮಡಿ ಕಡಿಮೆಯಾಗಿದ್ದು ಅತ್ಯಂಶ ಮಂದಗತಿಯ 
ದಾಗಿರುವ ಸಸ್ಯಬೆಳೆವಣಿಗೆಯನ್ನು ಅಳೆಯುವಾಗ ಎದುರಾಗುವ ಮುಖ್ಯ ಅಡಚಣೆ 
ಯನ್ನು ಅಡ್ಡ ಹಾಯಲು ಅವರು ಹೀಗೆ ಹೊಸ ಸಲಕರಣೆಯನ್ನು ಕಂಡುಹಿಡಿದರು, 
ಇಲ್ಲಿಯ ತೊಡಕಿದು : ಸಸ್ಯ ಬೆಳೆವಣಿಗೆಯನ್ನು ಲಂಬಿಸದೆಯೆ ಅದು ಅಳೆಯಬಲ್ಲ 
ಮೊತ್ತವಾಗುವ ತನಕ ಕಾದುದಾದರೆ, ವ್ಯತ್ಯಾಸಗೊಳ್ಳದೆ ಸಾಕಷ್ಟು ಕಾಲ ಒಂದೇ 


ಡೆ 
ಹದದಲ್ಲಿರುವಂತೆ ವಿಧಿಸಲಾಗದ ಬೆಳಕು, ಬಿಸಿತನ್ನ ಆರ್ದ್ರತೆ ಮುಂತಾದ ಬಾಹ 


ಕಾರಕಗಳ ಪರಿಣಾಮಗಳು ಗೋಜುಗೋಜಾಗಿ ಹೆಣೆದು ಗಂಟು ಕಟ್ಟಿ ಕೊಂಡು ಸ 
ಪೃಥಕ್ಕರಿಸಲು ಸಾಧ್ಯವೇ ಆಗದಿರಬಹುದು. 

ಇತರ ಎಲ್ಲ ಕಾರಕಗಳನ್ನೂ ಸ್ಥಿರವಾಗಿಟ್ಟು ಯಾವುದೋ ಒಂದನು ಮಾತ್ರ 
ವ್ಯತ್ಯಾಸಗೊಳ್ಳಲು ವಿಧಿಸಿ ಅದರ ತಾತ್‌ಕ್ಷಣಿಕ ಪರಿಣಾಮವನ್ನು ಅಳೆಯುವುದು ಸಾಧ್ಯ 
ವಾಗುವಂತೆ ಮಾಡುವುದೊಂದೇ ಈ ಕುರುಡುಗಲ್ಲಿಯಿಂದ ಪಾರಾಗಲು ಇದ್ದ ಹಾದಿ, 
ಬೋಸ್‌ ಇದನ್ನು ಅದ್ಭುತವಾಗಿ ಬೊಟ್ಟಿಟ್ಟು ತೋರಿಸಿದರು. ಹೀಗೆ ಅವರು ಜೀವ 
ಭೌತವೈಜ್ಞಾ ನಿಕ ಪ್ರಯೋಗಗಳಿಗೆ ಭೌತಪ್ರಯೋಗಾಲಯಗಳ ಮಾಮೂಲಿ 
ತಂತ್ರದ- ಅಂದರೆ ಸಮಗ್ರ ಪರಿಣಾಮ ಹಲವು ಹದಿನಾರು ಕಾರಕಗಳ ಗೋಜು 
ಗೋಜಾದ ಸಿಕ್ಳಾಗಿದ್ದರೂ ಕಾರಕಗಳನ್ನು ಒಮ್ಮೆಗೆ ಒಂದರಂತೆ ವ್ಯತ್ಯಾಸಗೊಳಿಸುವ 
ತಂತ್ರದ ಅಳವಡಿಕೆಯನ್ನು ಆಗಗೊಳಿಸಿದರು. 

ಭೌತವಿಜ್ಞಾ ನದ ಬಗೆಗಿನ ತಮ್ಮ ಭಾವನಾತ್ಮಕ ಸಿದ್ಧಾಂತವನ್ನು ಶರೀರ 
ವಿಜ್ಞಾನಕ್ಕೆ ಹೊಗಿಸಲು ಬೋಸ್‌ ಹೇಗೆ ತಮ್ಮ ಬಾಳಿನ ಉತ್ತರಾರ್ಧದಲ್ಲಿ ಪ್ರಯತ್ನ 
ಶೀಲರಾಗಿದ್ದರೆಂಬುದಕ್ಕೆ ಇದೊಂದು ನಿದರ್ಶನ. ಎರಡು ವಿಭಿನ್ನ ಶಾಖೆಗಳಿಂದ 
ಉಗಮಿಸಿದ ಭಾವನೆಗಳ ನಡುವಿನ ಈ ತೆರನಾದ ಮಿಶ್ರತಳೀಕರಣ, ಈ ಪ್ರಕ್ರಿಯೆಗೆ 
ಕಾಲ ಪಕ್ವವಾಗಿರುವಾಗ, ಬಹುತೇಕ ಉಪಯುಕ್ತವಾಗಿರುವುದು. . ಭೌತನಿಜ್ಞಾನಕ್ಸೆ 
ಶರೀರವಿಜ್ಞಾನವನ್ನು ಪ್ರವೇಶಗೊಳಿಸಲು ಶ್ರೇಷ್ಠ ಶರೀರನಿಜ್ಞಾನಿ ಗ್ಯಾಲ್ರಾನಿ ಎರಡು 
ಶತಕಗಳ ಹಿಂದೆ ಮಾಡಿದ ವಿನರ್ಯಯ ಪ್ರಯತ್ನದೊಡನೆ ಇದಕ್ಕೆ ಉಜ್ಜ್ವಲ 
ಸಾಮ್ಯವಿದೆ. ಗ್ಯಾಲ್ವಾನಿ ಕೂಡ ತಾನು ಕಂಡ ಕನಸಿನಿಂದ ಅಡ್ಡ ಹಾದಿಗೆ 
ಎಳೆಯಲ್ಪಟ್ಟದ್ದ ಎಂಬುದನ್ನಿಲ್ಲಿ ಜ್ಞಾಸಿಸಿಕೊಳ್ಳಬಹುದು. ಕಬ್ಬಿಣದ ಹಳಿಗೆ 
ತಾಮ್ರದ ಕೊಣಿಕೆಗಳಿಂದ ತೂಗುಹಾಕಿದ್ದ ಕಪ್ಸೆಕಾಲುಗಳ ಮಾಂಸಖಂಡಗಳಲ್ಲಿಯ 
ಸೆಡೆತವನ್ನು ಅವಲೋಕಿಸಿದ ಆತ " ಪ್ರಾಣಿವಿದ್ಯುತ್ತು' ಎಂಬ ಹೊಸ ಬಗೆಯ 
ವಿದ್ಯುತ್ತಿ ನೆಯೆಂದು ಭಾವಿಸಿ ಜೀವಸ್ವಭಾವದ ವಸ್ತುವಿನ ನಿಯಮಗಳನ್ನು ಅಭ್ಯಸಿಸು 
ವುದರ ಮೂಲಕ ನಿರ್ಜಳವ ಸ್ವಭಾವದ ವಸ್ತುವನ್ನು ಅನ್ವೇಷಿಸಲು ತೊಡಗಿದ. 
ಸಹಜವಾಗಿ ಈ ತೆರನಾದ ಚಿಂತನೆ ಮತ್ತು ಪ್ರಯೋಗ ಆತನ ಸಿದ್ಧಾಂತಕ್ಕೆ ಹುಸಿ 
ಆರಂಭವನ್ನು ನೀಡಿದುವು. ಸಿದ್ಧಾಂತವನ್ನು ಈ ಮಿಥ್ಯಾರಂಭದಿಂದ ಪಾರುಮಾಡಿದಾತ 


೧೪ 


ಗ್ಯಾಲ್ವಾನಿಯ ದೇಶದವನೇ ಆದ, ವೋಲ್ಟಾ ಎಂಬ ವಿಜ್ಞಾನಿ. ಚರು: 4 
ಬೋಸ್‌ ಕೊಟ್ಟ ಭೌತ ಓರೆತನ ಅಥವಾ ಒತ್ತನ್ನು ಸರಿದೊಗಿಸಬಲ್ಲ ಸರ | 
ವೋಲ್ಟಾ ಇನ್ನೂ ಅವತರಿಸದಿರುವುದು ದುರ್ದೈವ. 


ಜನನ 
ಮರಣ 


ಶಿಕ್ಷಣ 


1885-1915 
1915 
1917-37 


ಪ್ರಶಸ್ತಿ 
ಪ್ರಕಟಣೆಗಳು 


. 30 ನವಂಬರ್‌ 1858 
. 23 ನವಂಬರ್‌ 1937 
..- ಬಿ.ಎ., ಕಲ್ಕತ್ತ ವಿಶ್ವವಿದ್ಯಾಲಯ 


. ಭೌತವಿಜ್ಞಾನದ ಪ್ರಾಧ್ಯಾಪಕ ಕಲ್ಬುತ್ತ ವಿಶ್ವವಿದ್ಯಾಲಯ 
.. ಎಮೆರಿಟಸ್‌ ಪ್ರಾ ಧ್ಯಾಪಕ ಕಲ್ಪುತ್ತ ವಿಶ್ವವಿದ್ಯಾಲಯ 
. ಸ್ಕಾ ಪಕ-ನಿರ್ದೇಶಕ ಬೋಸ" ರಿಸರ್ಚ್‌ ಇನ್‌ ಸ್ವಿಟ್ಕ್ಯೊೂಟ್‌ 


ರಾಯಲ್‌ ಸೊಸೈಟಿಯ ಫೆಲೊ 1920 
3 ನೈಟ್‌ ಗೌರವ 1916 


° Response in the Living and Nonliving 


ವಿಜ್ಞಾನ ಕರ್ಣಾಟಕ 


ಜೀವನ ದರ್ಶನ 


ಡಿ.ಎಸ್‌ಸ್ಲಿ, ಕೇಂಬ್ರಿಜ್‌ ವಿಶ್ವವಿದ್ಯಾನಿಲಯ 1896 


ಕಲ್ಫತ್ತ 


Plant Response 
The Motor Mechanism of Plants 


\ 
| 
| 
| 


ಡಾ| ಎಸ್‌. ಎನ್‌. ಹೆಗಡೆ* 
ಶ್ರೀ ಎ. ಎಸ್‌. ಶೆ. ವಿ. ಎಸ್‌. ಶರ್ಮ 


ಜೀನ್‌ ಸಿದ್ಧಾ ೦ತ 


ನಾವುನಮ್ಮ ತಂದೆ ತಾಯಿಯರನ್ನು ಹೋಲುತ್ತೇವೆ, ಕೆಲವು ಗುಣಗಳಲ್ಲಿ ನಾವು 
ತಂದೆಯಂತೆ ಇನ್ನು ಕೆಲವು ಗುಣಗಳಲ್ಲಿ ತಾಯಿಯಂತೆ ಇರುತ್ತೇವೆ. ಹೀಗೆ ನಾವು 
ಗುಣಗಳನ್ನು “ ಮಾತಾ ಪಿತೃ ಗಳಿಂದ ಪಡೆಯುವುದನ್ನು " ಅನುವಂಶೀಯತೆ? ಬನ್ನು 
ತ್ಮೇವೆ. ಸೀಯ ಬಗ್ಗೆ ವಿಜ್ಞಾನಿಗಳು ಬಹಳ ಹಿಂದೆಯೇ ಚಿಂತನೆ 
ಯನ್ನು ನಡೆಸಿದ್ದ ರು. ಅಖಿಲವೂ ಬ್ರಹ್ಮ ನಿರ್ಮಿತ ಎಂದು ನಂಬಿಕೆಯಿದ್ದ ಕಾಲ 
ದಲ್ಲಿಯೂ ಕೋಳಿ ಮೊಟ್ಟೆ ಯಿಂದ ನರಂ ಬಟಾಣಿ ಬೀಜದಿಂದ ಬಟಾಣಿ 
ಗಿಡವೂ ಉದ್ಭ ವಿಸುತ್ತಿ ದ ವೇ ವಿನಃ ಬಟಾಣಿಯಿಂದ ಕೋಳಿಮರಿಯಲ್ಲ. ವಿಶೇಷ 
BE ಗಜ of special creation) ವನ್ನು ಮಂಡಿಸಿದವರಿಂದಲೂ 
ಇದಕ್ಕೆ ತಕ್ಕ ಉತ್ತರವಿರಲಿಲ್ಲ. ಕ್ರಿ. ಪೂ. ಮೂರನೆಯ ಶತಮಾನದಲ್ಲಿ ತತ್ವಶಾಸ್ತ್ರ ಜ್ಞ 

ನಾದ ಅರಿಸ್ಟಾಟಲನು ಮೊಟ್ಟ ಮೊದಲಿಗೆ ಅನುವಂಶೀಯತೆಗೆ ಸಂಬಂಧಿಸಿದ “ 
ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿದನಾದರೂ ಆತನ ಉತ್ತರವು ಸಮಂಜಸವಾಗಿರ 
ಲಿಲ್ಲ. ಇದಾದ ನಂತರ ಹಲವಾರು ವಿಜ್ಞಾನಿಗಳು ಅನುವಂಶೀಯತೆಯ ಮರ್ಮವನ್ನು 

ಅರಿಯಲು ವಿವಿಧ ಪ್ರಯೋಗಗಳನ್ನು ನಡೆಸಿದರು. ರೇಡಿ, ಸ ಸ್ಪಲ್ಲಜಾನಿ, ವೀಸ್‌ಮನ್‌ 
ಮತ್ತು ಡಾರ್ವಿನ್‌ ತಮ್ಮದೇ ಆದ ವಾದಗಳನ್ನು ಮಂಡಿಸಿದರಾದರೂ ಇವರ ವಾದ 
ಗಳು ಭದ್ರವಾದ ವೈಜ್ಞಾ ಗ” ತಳಹದಿಯ ಮೇಲೆ ನಿಲ್ಲದ ಪೊಳ್ಳುವಾದಗಳಾಗಿದ್ದವು. 
ಪ್ರಸಕ್ತ ಜೀವಶಾಸ್ತ್ರದ ಮುಂಚೂಣಿಯಲ್ಲಿದ್ದು , ರಾಜಕೀಯ, ಸಾಮಾಜಿಕ ಹಾಗೂ 
ವೈಜ್ಞಾನಿಕ ಜಾತಿ ಯೆಬ್ಬಿಸಿರುವ ತಳಿಶಾಸ್ತ್ರದ ಬೆಳವಣಿಗೆಯ ಕಥೆ ಇಲ್ಲಿಂದ ಮುಂದಿ 
ನದ್ದು | ಅತ್ಯಂತ ರೋಚಕಕಾರಿ ಕೂಡ. 


*ಡಾ. ಎಸ್‌. ಎನ್‌. ಹೆಗಡೆ, ಅಧ್ಯಾಪಕ, ಪ್ರಾಣಿಶಾಸ್ತ್ರ ವಿಭಾಗ, ಮಾನಸಗಂಗೋತ್ರಿ ಮೈಸೂರು. 
ಧಕ, ಪ ಭಾಗ, ಮಾನಸಗಂಗೋತಿ, 


FS) 


ಶ್ರೀ ಎ. ಎಸ್‌. ಕೆ. ವಿ. ಎಸ್‌. ಶರ್ಮ, ಸಂಶೋಧಕ, ಪ್ರಾಣಿಶಾಸ 


ಮೈ ಸೂರು. 


ಗಿ 


ಲ್ಯ ನ ಕರ್ಣಾಟಕ 


ಟ್ಟ ಇಸ 


ಶ. 1859 ನೇ ಇಸವಿಯಲ್ಲಿ ಚ ತನ್ನ ವಿಕಾಸವಾದದಿಂದ ಜೀವ . 
ವಿಜ್ಞಾ ಇ ಕ್ರಾಂತಿಯ ಅಲೆಗಳನ್ನೆ ಬ್ಬ ಅದುವರೆಗಿನ ನಂಬಿಕೆಯನ್ನೆ ಲ್ಲಾ ಸ 
ಬುಡಮೇಲು ಮಾಡುವಂತೆ ಈಶ ಸ ವಶಿಷ್ಟ ಸೃಷ್ಟಿಯಲ್ಲ ಎಂದು ಸಾಂದೆ. 
ಇತರೇ ಜೀವಿಗಳಂತೆ ಮಾನವನೂ ಕೂಡ ಪ್ರಕೃತಿ ಪೋಷಿಸು ಬೆಳೆಸಿದ ಭಿನ್ನ ಜೀವಿ | 
ಎಂದ. ಆಗ ಡಾರ್ವಿನ್ನನ ಸಿದ್ಧಾಂತದಲ್ಲಿ ವಿಜ್ಞಾ 'ನಿಗಳಿ ಗಮನವೆಲ್ಲಾ ಕೇಂದ್ರಿ ಕೃತ 
ಗೊಂಡವು. ಅನುವಂಶೀಯತೆಯ ರಹಸ್ಯಗಳನ್ನು ಅರಿಯುವ ಕುತೂಹಲ 'ಕಡಿಯೆ 
ಯಾಯಿತು. ಇಂತಹ ಸಂದರ್ಭದಲ್ಲಿ ಅಂದರೆ 1866 ರಲ್ಲಿ, ಯೋಹಾನ್‌ ಗ್ರೆಗರ್‌ 
ಮೆಂಡಲ್‌ ಎಂಬ ಪಾದ್ರಿಯಿಂದ ಅನುವಂಶೀಯ ನಿಯಮಗಳು ಮೊತ್ತ ಮೊದಲಾಗಿ ' 
ವೈಜ್ಞಾ ನಿಕವಾಗಿ ಪ್ರ KS ಪ್ರತಿಪಾದಿಸಲ್ಲ ಟೈ ವು- ಡಾರ್ವಿನ್ನನ ವಿಕಾಸ ' 
ವಾದದ ಪ್ರಭಾವದಿಂದ ಸಮೊ ಹಿತರಾಗಿದ್ದ ವಿಜಾ ನಿಗಳಿಗೆ ಮೆಂಡೆಲನ "ಪ್ರಯೋಗ . 
ಹಾಗೂ ನಿಯಮಗಳನ್ನು ಕುರಿತು ಚಿಂತಿಸುವಷ್ಟು ತಾಳ್ಮೆ ಇರಲಿಲ್ಲ. 

ಈ ಗ್ರೆಗರ್‌ ಮೆಡಲ್‌ ಆಸ್ಟ್ರಿಯದ ಬಡ ಕೈತ "ಕುಟುಂಬವೊಂದರಲ್ಲಿ ಕ್ರಿ.ಶ. 
1822 ರಲ್ಲಿ ಜನಿಸಿದೆ. ವಿದಾ ರ್ಥಿಯಾಗಿದ್ದಾಗ ಅಭ್ಯಾಸದಲ್ಲಿ ವಿಶೇಷ ಆಸಕ್ತ ( 
ಇದ್ದ ರೂ ತೀವ್ರ ಬಡತನದ ಆಸಿ ಓದಿನತ್ತ ಪೊರ್ಣಗಮನ ಹರಿಸಲು ಅವನಿಗೆ | 
ಸಸ್ಯ ಅದರಿಂದಾಗಿ 1843 ರಲ್ಲಿ ಈಗಿನ ಜೆಕೊಸ್ಲೊ ವಾಕಿಯಾದ ' 

ಬ್ರೊನೋ ನಗರದ ಇಗರ್ಜಿಯೊಂದರಲ್ಲಿ ಪಾದ್ರಿ ಯಾಗಿ ಸೇರಿದ. 1851 ರಲ್ಲಿ 
ಈತನನ್ನು ಪ್ರಕೃತಿವಿಜ್ಞಾನವನ್ನು ಆಧ್ಯಯನ ಮಾಡುವುದಕ್ಕಾಗಿ ವಿಯನ್ನಾ. 
ವಿಶ್ವವಿದ್ಯಾನಿಲಯಕ್ಕೆ ಕಳುಹಿಸಲಾಯಿತು. ಅಲ್ಲಿ ಈತ ಪ್ರಕೃತಿ ವಿಜ್ಞಾ ಸ್ಹ ನದೊಂದಿಗೆ 
ಭೌತಶಾಸ್ತ್ರ ಹಾಗೂ ಗಣಿತಗಳನ್ನು ಅಭ್ಯಾಸಮಾಡಿ ಹ “ಹೂ ನೋಗೆ ಬಂದು 
ಇಗರ್ಜಿಗೆ ಸಂಬಂಧಿಸಿದ ಶಾಲೆಯೊಂದರಲ್ಲಿ ವಿಜ್ಞಾನ ಪ್ರಾಧ್ಯಾಪಕನಾದ. ಹೀಗೆ ' 
ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿರುವಾಗ ಬಿಡುವಿನ ಸಂದರ್ಭದಲ್ಲಿ ಬಬಾಣಿಗಿಡದ ' 
ಹಲವಾರು ವಿಧಗಳನ್ನು ಸಂಗ್ರಹಿಸಿ, ಅವುಗಳನ್ನು ಒಂದರೊಡನೊಂದರಂತೆ ಸಂಕರ. 
ಗೊಳಿಸಿ, ಇಗರ್ಜಿಯ ಕೈ ತೋಟದಲ್ಲಿ ಬೆಳೆಸುವುದರ ಮೂಲಕ ಹಲವಾರು ಪ್ರಯೋಗ 
ಗಳನ್ನು ನಡೆಸಿದ, 1866 ರಲ್ಲಿ ತನ್ನ ಪ್ರಯೋಗಗಳಿಂದ ಬಂದ ಫಲಿತಾಂಶಗಳನ್ನೆಲ್ಲಾ 
ಕ್ರೋಢೀಕರಿಸಿ ಅದಕ್ಕೆ ತಾನು ವಿಯನ್ನಾ ವಿಶ್ವವಿದಾ ನಿಲಯದಲ್ಲಿ ಕಲಿತ ಗಣಿತ 
ಶಾಸ್ತ್ರವನ್ನು ಅಳವಡಿಸಿ ಅನುವಂಶೀ ಯ ಷಿ ಮಗಳನ್ನು ಕಂಡುಹಿಡಿದು ತನ್ನ 
ಸಂಶೋಧನೆಗಳ ಸಾರವನ್ನು ಬ್ರೂನೋದ ಪ್ರಕೃತಿ ವಿಜ್ಞಾನಿಗಳ ಸಂಘದ ಸಭೆಯಲ್ಲಿ 
ಓದಿದ. ದುರದೃಷ್ಠ ಶೈ ವಶಾತ್‌ ಆತನ ಪ್ರಯೋಗಗಳನ್ನು ಯಾರೂ ಚರ್ಚಿಸಲಿಲ್ಲ. 
ಅಂದಿನ ದಿನಗಳಲ್ಲಿ" ಪ ಕ್ರಕೃತಿವಿಜ್ಞಾನವನ್ನು ಈಗಿನಂತೆ ಗಣಿತ ಶಾಸ್ತ್ರದಿಂದಾಗಲೀ 
ಅಥವಾ ಸಂಖ್ಯಾಶಾಸ್ತ್ರ wo ಎಕ ಶ್ಲೇಷಿಸುವುದು ಮೂರ್ಯತನದ ನಕಿಮಾವಧಿ 
ಎಂದು ಭಾವಿಸಲಾಗುತ್ತಿತ್ತು. ಹೀಗೆ ಮೆಂಜೆಲನ ಮೂಲಕ ಪ್ರಕೃತಿಶಾಸ್ತ್ರ ಅಥವಾ 


ಜೀವವಿಜಾ ನ್ಲಿನದೊಡಸನೆ ಗಣಿತ ಮತ್ತು ಸಂಖ್ಯಾಶಾಸ್ತ್ರ ದ MS ಅನಂತರ 


ಬಾವಾ NS 


ಜೀರ್ನ ಸಿದ್ಧಾಂತ ೧೭ 


ಮೆಂಡೆಲನು ವಿಚಲಿತನಾಗದೇ ಪ ಪ್ರಯೋಗಗಳನ್ನು ಮುಂದುವರೆಸಿದರೂ, 1884 ರಲ್ಲಿ 
ರೋಗಾಧೀನನಾಗಿ ಮರಣಹೊಂದಿದ. 

ಹತ್ತೊಂಬತ್ತನೆಯ ಶತಮಾನದ ಅಂತ ಶೈ ಭಾಗದಲ್ಲಿ ಪರಿಸ್ಥಿತಿ ಬದಲಾಗುತ್ತ 
ಬಂದಿತ್ತು. ವಿಜ್ಞಾನಿಗಳು ಡಾರ್ವಿನ್ನನ ವಿಕಾಸವಾದಕ್ಕೆ ಬೇರೆ ಬೇಕ ಮೂಲಗಳಿಂದ 
ಪುಸ್ಕಿ ಹೊರೆಯುವುಜೀನೋ ಎಂಬ ಆಸೆಯಿಂದ ವಿವಿಧ ರೀತಿಯ ಪ್ರಯೋಗಗಳನ್ನು 
ನಡೆಸತೊಡಗಿದರು. ಕ್ರಿ.ಶ. 1900 ನೇ ಇಸವಿಯಲ್ಲಿ ಹಾಲೆಂಡಿನ ಹ್ಯೂ ಗೋಡಿ 
ಮೈಸ್‌, ಸಜನ್‌ ಕೊರೆನ್ಸಿ ಹಾಗೂ ಆಸ್ಟ್ರಿಯದ ಶೆರ್ಮಾಕ್‌ ಎಂಬ ಡಿ ೂವರು 
ವಿಜ್ಞಾನಿಗಳು ಪ್ರಯೋಗ ನಡೆಸುವಾಗ ಮೆಂಡಲನ ಪ ರ್ರಯೋಗಗಳಲ್ಲಿನ ಸತ್ಯವನ್ನು 
ಕಂಡುಹಿಡಿದರು. ಇವರು ತಮ್ಮ ಪ್ರಯೋಗಗಳ ಫಲಿಶಾಂಶವನ್ನು ಪ್ರಕಟಸುವುದ 
ರೊಂದಿಗೆ . ಮೆಂಡೆಲನ ಅನುವಂಶೀಯ ನಿಯಮಗಳನ್ನು ಪುನರ್‌ಪ್ರ ತಿಪಾದಿಸಿದರು. 
ಅಂದಿನ ನಿಜಾ ನ್ಹನಿಗಳು ಡಾರ್ವಿನನ ವಾದದ ಬಗ್ಗೆ ತಮಗಿದ್ದ ಕುರುಡು ನಂಬಿಕೆಯನ್ನು 
ಬಿಟ್ಟು ಮೆಂಡೆಲನ ನಿಯಮಗಳ ಪರಧಿಯ ಸರೀಕ್ಷಿಗೆ ತೊಡಗಿದರು ಇದರ ಪರಿಣಾಮ 
ಚಾ ತಳಿವಿಜ್ಞಾನ ಎಂಬ ಹೊಸ ವಿಜ್ಞಾ ನದ ಭಾಗವೊಂದರ ಉದಯವಾಯಿತು. 
ಬದುಕಿದ್ದಾಗ ಮೆಂಡೆಲನಿಗೆ ಯಾವರೀತಿಯ ಗೌರವವನ್ನೂ ನೀಡದಿದ್ದ ವಿಜ್ಞಾ ಸ್ವನ 
ಪ್ರಪಂಚ ಸತ್ತ ನಂತರ ಆತನಿಗೆ “ ತಳಿವಿಜ್ಞಾ ನದ ಜನಕ” ಎಂದು ಕರೆದು 
ಗೌರವಿಸಿತು. 

ಮೆಂಡೆಲ್‌ ಪ ಪ್ರತಿಪಾದಿಸಿದ್ದು ಒಟ್ಟು ಎರಡು ನಿಯಮಗಳನ್ನು ; ಮೊದಲನೆಯ 
ನಿಯಮದ ಪ ನ ಒಂದೇ ಗುಣವನ್ನು" (ಉದಾ : ಬಟಾಣಿ ನಡನ ಎತ ಶ್ರರವನ್ನು ) 
ನಿರ್ಧರಿಸುವ ಎರಡು ಬಗೆಗಳನ್ನು (ಉದ್ದಗಿಡ ಮತ್ತು ಕುಳ್ಳ ಗಿಡ) ಸಂಕರಗೊಳಿಸಿದರೆ 
ಮೊದಲನೆಯ ಸಂತಾನದಲ್ಲಿ ಯಾರೂ ಒಂದೇ 3 ಕಂಡುಬರುತ್ತ ಜೆ (ಇಲ್ಲ 
ಉದ್ದದ ಗಿಡ). ಹೀಗೆ ಬಹಿರಂಗವಾಗಿ ಕಾಣುವ ಗುಣವನ್ನು ಪ್ರಬಲ ಗುಣನೆಂದೂ, 
ಇನ್ನೊಂದನ್ನು ದುರ್ಬಲ ಗುಣವೆಂದೂ ಕರೆಯಲಾಗುತ್ತದೆ. ಮೊದಲನೆಯ ಸಂತತಿ 
ಯನ್ನು ಸ್ವಯಂ ಸಂಕರ ಅಥವಾ ಒಳತಳೀಕರಣಕ್ಕೆ ಅಳವಡಿಸಿದರೆ ಎರಡನೆಯ 
ಸಂತಾನದಲ್ಲಿ 3:1 ಪ್ರಮಾಣದಲ್ಲಿ ಪ್ರಬಲ ಹಾಗೂ ದುರ್ಬಲಗುಣಗಳು ಕಾಣ 
ಬರುತ್ತವೆ ಎಂದು ಮೆಂಡೆಲನ ಪ್ರಯೋಗಗಳು ತಿಳಿಸಿದವು. ಎರಡನೆಯ ಸಂತಾನ 
ದಲ್ಲಿ ಗುಣಗಳು ವಿಶ್ರವಾಗದೇ ಪರಸ್ಪರ ಬೇರ್ಪಡುವುದರಿಂದ 3:1 ಪ್ರಮಾಣದಲ್ಲಿ 
ಎರಡು ವಿಧಗಳು ಉದ್ಭವಿಸುತ್ತವೆ ಮತ್ತು ಮಧ್ಯಮ ಗುಣಗಳು ಕಾಣಬರುವುದಿಲ್ಲ. 
ಈ 3:1 ಪ್ರಮಾಣವು ಕೇವಲ ತೋರುಮಾದರಿಯಲ್ಲಿ ಮಾತ್ರ, ಆಂತರಿಕವಾಗಿ 
1:2:1 ಪ್ರಮಾಣದಲ್ಲಿ ಈ ಗುಣಗಳು ಬೇರ್ಸ್ಷಟ್ಟರುತ್ತವೆ. ಎರಡು ಗುಣಗಳನ್ನು 
( ಉದಾ; ಬೀಜದ ಆಕಾರ ಹಾಗೂ ಬಣ್ಣ ) ಒಟ್ಟಿಗೆ ಪರಿಗಣಿಸಿ ಇಂತಹ ಪ್ರಯೋಗ 
ಗಳನ್ನು ನಡೆಸಿದರೆ ಗುಣಗಳು ಎರಡನೆ ಸಂತಾನದಲ್ಲಿ 9:3:3:1 ಪ್ರಮಾಣದಲ್ಲಿ 
ಬೇರ್ಪಡುವುದು ಕಂಡು ಬರುತ್ತದೆ. ಈ ರೀತಿಯ ಬೇರ್ಪಡುವಿಕೆಯನ್ನು ಸ್ವತಂತ್ರ 

2 


ಲ 


ಇ ವಿಜ್ಞಾನ ಕರ್ಣಾಟಕ 


ಎಂಗಡನೆ ಎಂದು ಕರೆಯುತ್ತಾರೆ. ಮೊದಲನೆಯ ಸಂತಾನದಲ್ಲಿ ಎರಡುಗುಣಗಳೂ 
ಒಟ್ಟಿಗಿದ್ದು ಪ್ರಬಲ ಗುಣ ಮಾತ್ರ ಹೊರಕ್ಕೆ ಕಾಣಬರುತ್ತವೆ. 
ಮೆಂಜೆಲನ ನಿಯಮಗಳ ಪುನರ್‌ ಪ್ರತಿಪಾದನೆಯಾದಾಗ ಅನುವಂಶೀಯ ವಸ್ತು 
ಗಳ ನಿಜರೂಪ ವಿಜ್ಞಾ ನಿಗಳಿಗೆ ತಿಳಿದಿರಲಿಲ್ಲ. ಮೆಂಡೆಲನು ಈ ಅನುವಂಶೀಯ ವಸ್ತು 
ಗಳನ್ನು “ ಅನುವಂಶೀಯ ಘಟಕಗಳು” ಎಂದು ಹೆಸರಿಸಿದ್ದನು. 1902 ರಲ್ಲಿ 
ಜೋಹಾನ್ಸನ್‌ ಎಂಬಾತನು ಇವುಗ:ಗೆ “ ಜೀನ್‌” ಅಥವಾ “ ಗುಣಾಣು” ಎಂಬ 
ಹೊಸ ಹೆಸರು ನೀಡಿದನು. ಅಂದಿನಿಂದ ಇಂದಿನವರೆಗೂ ಜೀನು ಸಿದ್ಧಾಂತದಲ್ಲಿ 
ಹಲವಾರು ಮಾರ್ಪಾಟುಗಳಾಗಿದ್ದರೂ ಇದುವರೆಗೂ " ಜೀನ್‌? ಎಂಬ ಹೆಸರೇ ಇನ್ನೂ 
ಪ್ರಚಲಿತವಾಗಿದೆ. ಅಂದು ಜೀನ್‌ ಕಣರೂಪಿಯಾಗಿರುತ್ತದೆ ಎಂಬ ಪರಿಕಲ್ಪನೆಯಿತ್ತು, 
ಆಗಿನ ವಿಜ್ಞಾನಿಗಳ ಪ್ರಕಾರ ಜೀವಿಯ ಒಂದೊಂದು ಗುಣವೂ ಒಂದೊಂದು ಜೀನಿನಿಂದ 
ನಿರ್ಧಾರವಾಗುತ್ತದೆ, ಉದಾಹರಣೆಗೆ ಮನುಷ್ಯನ ಕೂದಲಿನ ಬಣ್ಣ, ಕಣ್ಣಿನ ಬಣ್ಣ, 
ಮೈಬಣ್ಣ, ಮೂಗಿನ ಆಕಾರ, ತುಟಿಯ ಆಕಾರ ಇತ್ಯಾದಿ ಪ್ರತಿಯೊಂದು ಗುಣಕ್ಕೂ 
ಒಂಡೊಂದು ಜೀನ್‌ ಕಾರಣ ಎಂದು ಭಾವಿಸಲಾಗಿತ್ತು. 

ಮೆಂಡಲನ ಪ್ರಕಾರ ಜೇನ" ಸ್ಲಿರವಾದದ್ದು. ಅದು ಬದಲಾವಣೆ ಹೊಂದುವು 
ದಿಲ್ಲ; ಆದರೆ ಕ್ರಿ.ಶ. 1902ರಲ್ಲಿ, ಮೆಂಡಲನ ಹೆಸರು ವಿಜ್ಞಾನ ಭೂಪಟದಲ್ಲಿ 
ಹೊಳೆಯಲು ಸಹಕರಿಸಿದ ಹ್ಯೂಗೋ ಡಿ ವ್ರೈಸ್‌ ಜೀನ್‌ ನಿಕೃತಿಗೊಳ್ಳ ಬಲ್ಲುದು 
ಎಂದು ಸಿದ್ಧಾಂತವನ್ನು ಪ್ರತಿಸಾದಿಸಿದನು, ಡಿ ವ್ರೈಸನ ಪ್ರಕಾರ ಜೀನ” ನೈಸರ್ಗಿಕ 
ವಾಗಿಯೇ ಅತಿ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಲಕ್ಷಜೀವಿಗಳಲ್ಲಿ ಒಂದರಂತೆಯೋ 
ಆಥವಾ ಒಂದು ಜೀನಿನ ಲಕ್ಬಾಂತರ ಸಂತತಿಗಳಲ್ಲಿ ಒಂದು ಬಾರಿಯೋ ವಿಕೃತಿಗೊಳ್ಳ 
ಬಲ್ಲದು, ಡೀವ್ರೈಸನ ಈ ಸಿದ್ಧಾಂತದಿಂದ ತಳಿವಿಜ್ಞಾ ನಕ್ಕೆ ಒಂದು ಹೊಸ ಆಯಾಮ 
ಡೊರಿತಂತೆಯೇ, ಕ್ಷೀಣವಾಗುತ್ತಿದ್ದ ಡಾರ್ವಿನನ ನಿಕಾಸವಾದಕ್ಟೂ ಹೊಸ ಬಲವೊಂದು 
ದೊರೆತಂತಾಯಿತು. ಡಾರ್ವಿನನ ವಿಕಾಸವಾದದೆ ತಿರುಳು ಜೀವಿಗಳಲ್ಲಿನ ವೈವಿಧ್ಯತೆ, 
ಜೀವಿಯ ಹಲವಾರು ವೈವಿಧ್ಯರೂಪಗಳಲ್ಲಿ ಪರಿಸರದೊಡನೆ ಹೊಂದಾಣಿಕೆಯಾಗಬಲ್ಲ 
ಉತ್ತಮ ವಿಧವನ್ನು ನಿಸರ್ಗ ಆಯ್ಕೆ ಮಾಡುತ್ತದೆ. ಹೀಗೆ ಆಯ್ದ ವಿಧವು ಪ್ರಜನನ 
ಮಾಡಿ ಉಚ್ಛಾ _ಯಸ್ಥಿತಿಯನ್ನೇರುತ್ತದೆ ಎಂಬುದು ಡಾರ್ವಿನ್ನನ ವಾಡ. ವಿಕೃತಿ 
ಸಿದ್ಧಾಂತವು ನೈಸರ್ಗಿಕವಾಗಿ ವೈವಿಧ್ಯತೆ ಬರಲು ಕಾರಣಗಳನ್ನು ತಿಳಿಸಿಕೊಟ್ಟ ತು. 
1927ರಲ್ಲಿ ವಿಕೃತಿಗಳನ್ನು ಕೃತ್ತಿಮವಾಗಿ ಅಥವಾ ಪ್ರಾಯೋಗಿಕವಾಗಿ ಕೂಡ 
ಪಡೆಯಲಾಯಿತು, ವಿಕಿರಣಗಳು, ಕ್ಷ-ಕಿರಣಗಳು ಹಾಗೂ ಹಲವು ಬಗೆಯ 
ರಸಾಯನಿಕಗಳು ವಿಕೃತಿಗಳನ್ನುಂಟುಮಾಡುತ್ತವೆ ಎಂದು ತಿಳಿದು ಬಂತು. ಈ 
ಪ್ರಯೋಗಗಳಿಂದ ಪ್ರಾಯೋಗಿಕವಾಗಿ ಡಾರ್ವಿನ್ನನ ಸಿದ್ಧಾಂತದ ಪರೀಕ್ಷೆಗಳೂ 
ಕೂಡ ನಡೆದವು. ಕೃತಕವಾಗಿ ಬದಲಾವಣೆ ಹೊಂದಬಹುದಾದ ಜೀನ್‌'ಗಳಿಗೆ ಭೌತಿಕ 
ಅಥವಾ ರಸಾಯನಿಕ ನೆಲೆಗಟ್ಟಿ ಜೆ ಎಂಬುದು ಸ್ಥಿರವಾಯಿತು. 


a ಬದು .. ನೌ ಮನಕಕ 


ಜೀನ್‌ ಸಿದ್ಧಾಂತ ೧೯ 


1900 ರಿಂದ 1925ರ ವರೆಗೆ ನಡೆದ ಸಂಶೋಧನೆಗಳು ಇನ್ನೂ ಹಲವಾರ 
ವಿಚಾರಗಳನ್ನು ಬೆಳಕಿಗೆ ತಂದವು. ಸಾಮಾನ್ಯ ಪ್ರಬಲತೆ ದುರ್ಬಲತೆಯಿರುವ 
ಜೀನ್‌ ಗಳಲ್ಲಿ ಮಾತ್ರ 3:1 ಅಥವಾ 9:3;3:1 ಪ್ರಮಾಣದಲ್ಲಿ ಗುಣಗಳು 
ಹಂಚಲ್ಪಡುತ್ತವೆ. ಹೀಗೆ ಸಾಮಾನ್ಯ ಪ್ರಬಲತೆ ದುರ್ಬಲತೆಗಳಿಲ್ಲದ ಪ್ರಸಂಗಗಳಲ್ಲಿ 
ಈ ಪ್ರಮಾಣದಲ್ಲಿ ವೃತ್ಯಾಸವುಂಟಾಗುತ್ತದೆ ಎಂದು ತೋರಿಸಲಾಯಿತು. ವಿಚಿತ್ರ 
ವೆಂದರೆ ಜೀವಿಯೊಂದರಲ್ಲಿ ಶೇಕಡಾ 90ಕ್ಕಿಂತ ಹೆಚ್ಚು ಜೀನ"ಗಳಲ್ಲಿ ಈ ಸಾಮಾನ್ಯ 
ಪ್ರಬಲತೆ-ದುರ್ಬಲತೆಯಿಲ್ಲದಿರುವುದು ಕಂಡುಬರುತ್ತದೆ. ಅಂದರೆ ಜೀೇನಿಯೊಂದರಲ್ಲಿ 
ಶೇಕಡಾ ಹತ್ತರಷ್ಟು ಜೀನ್‌ಗಳು ಮಾತ್ರ ಮೆಂಡೆಲನ ನಿಯಮದ ಪ್ರಕಾರ ನಡೆದು 
ಕೊಳ್ಳುತ್ತವೆ, ಉಳಿದೆಲ್ಲವೂ ಆಯಾ ಜೀನ್‌ ಕೆಲಸಮಾಡುವಾಗ ಉದ್ಭವಿಸು 
ಪರಸ್ಪರ ಕ್ರಿಯೆಗಳಿಂದಾಗಿ ಮೆಂಡೆಲನ ನಿಯಮಕ್ಕೆ ವ್ಯತಿರಿಕ್ತ ವಾಗಿಯೇ ನಡೆದು 
ಕೊಳ್ಳುತ್ತವೆ. 1900ರಲ್ಲಿ ವಿಜ್ಞಾನಿಗಳು ಸಾಮಾನ್ಯ ನಿಯಮಗಳು ಎಂದು ಒಪ್ಪಿ 
ಕೊಂಡಿದ್ದ ಮೆಂಡೆಲನ ನಿಯಮಗಳು ಎರಡು ದಶಕದ ನಂತರ ಅಪವಾದಗಳೆಸಿಸಿ 
ಬಿಟ್ಟವು ! ಆದರೂ ನಿಜವಾಗಿ ಜೇನಿನ ನಡತೆಯನ್ನು ವಿಶ್ಲೇಷಿಸಿದರೆ ಜೀನ್‌ 
ಮೆಂಡೆಲನು ಹಾಕಿಕೊಟ್ಟ ನಿಯಮಗಳನ್ನೇ ಮೂಲಭೂತವಾಗಿ ಪಾಲಿಸುತ್ತದೆ. 
ವೀರ್ಯಾಣು ಅಂಡಾಣುಗಳು ವೃದ್ಧಿಯಾಗುವಾಗ ಜೀನ್‌ಗಳು ಮೆಂಡಲನ ನಿಯಮ 
ದಂತೆಯೇ ಬೇರ್ಪಡುತ್ತವೆ ಹಾಗೂ ಮರಿಜೀವಿಗೆ ಕೂಡಾ ಜೀನ” ತಂದೆತಾಯಿಯ 
ರಿಂದ ಸಮಪ್ರಮಾಣದಲ್ಲಿ ನೀಡಲ್ಪಟ್ಟಿ ರುತ್ತದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು 
ಜೀನ್‌ಗಳು ಪರಸ್ಪರ ಕ್ರಿಯೆಗಳನ್ನು ನಡೆಸುವ ಸಂದರ್ಭಗಳಲ್ಲಿ ಮೆಂಡಲನ ನಿಯಮಗಳ 
ಪ್ರಮಾಣದಲ್ಲಿ ವ್ಯತ್ಯಾಸವಾಗುತ್ತದೆ. 

ಜೀವಶಾಸ್ತ್ರದಲ್ಲಿ ಹತ್ತೊಂಬತ್ತನೆಯ ಶತಮಾನದಲ್ಲಿ ಬಹು ಶೀಘ್ರವಾಗಿ ವೃದ್ಧಿ 
ಯಾದಡ್ದೆಂದರೆ “ಕೋಶ ಶಾಸ್ತ್ರ”. ರಾಬರ್ಟ್‌ಹುಕ್‌ ಮತ್ತು ಲೂವೆನ್‌ಹಾಕ್‌ರು ತಮ್ಮ 
ಸೂಕ್ಷ್ಮದರ್ಶಕಗಳಡಿಯಲ್ಲಿಟ್ಟು ಲೋಕವನ್ನು ಬೆರಗು ಪಡಿಸಿದ ಕೋಶಗಳ ಅಧ್ಯಯನ 
ತ್ವರಿತಗತಿಯಲ್ಲಿ ಮುಂದುವರೆಯಿತು. ಪ್ರತಿಯೊಂದು ಜೀವಿಯೂ ಲಕ್ಷಾಂತರ ಸೂಕ್ಷ್ಮ 
ಕೋಶಗಳಿಂದ ಮಾಡಲ್ಪಟ್ಟಿರುತ್ತದೆ. ಪ್ರತಿಕೋಶವು ಸಾಮಾನ್ಯವಾಗಿ ಒಂದೇ ರೀತಿಯ 
ಕೋಶಾಂಗಗಳನ್ನು ಹೊಂದಿದ್ದರೂ ಆಯಾ ಕೋಶದ ಸ್ಥಾನ ಹಾಗೂ ಆದರ ಕಾರ್ಯ 
ವಿಧಾನವನ್ನು ಅವಲಂಬಿಸಿ ಬೇರೆ ಬೇರೆ ಆಕೃತಿಯನ್ನು ಪಡೆದಿರುತ್ತವೆ. ಪ್ರತಿಕೋಶದ 
ಮಧ್ಯೆಯೂ ಕೋಶಕೇಂದ್ರ ವೊಂದಿದ್ದು ಕೋಶದ ಎಲ್ಲಾ ಚಟುವಟಿಕೆಗಳನ್ನೂ ನಿಯಂತ್ರಿ 
ಸುತ್ತದೆ. ಸ್ಲೀಡನ್‌ ಮತ್ತು ಸ್ಪ್ಯಾನ್‌ ಎಂಬ ವಿಜ್ಞಾನಿಗಳು ಹಳೆಯ ಕೋಶಗಳಿಂದ 
ಮಾತ್ರ ಹೊಸ ಕೋಶ ಉದ್ಭವಿಸಬಲ್ಲುದು ಎಂದು ಮಂಡಿಸಿದ್ದರು, ಕೋಶಗಳಲ್ಲಿ ವಿಭಜನೆ 
ಯಾಗುವಾಗ ಹಳೆಯ ಕೋಶ ತನ್ನೆಲ್ಲಾ ಗುಣಾವಗುಣಗಳನ್ನು ಹೊಸ ಕೋಶಗಳಿಗೆ 
ವರ್ಗಾಯಿಸಿ ಬಿಡುತ್ತದೆ. ಅಂದರೆ ಕೋಶಗಳ ವೃದ್ಧಿಯಲ್ಲಿಯೂ ಅನುವಂಶೀಯತೆಯನ್ನು 
ಕಂಡಂತಾಯಿತು, ಈ ಅನುವಂಶೀಯತೆ ಸಾಗುವುದು ಕಾರ್ಯನಿರ್ವಾಹಕ ಕೋಶ 


90 ವಿಜ್ಞಾನ ಕರ್ಣಾಟಕ 


ಕೇಂದ್ರದ ಮೂಲಕ. ವರ್ಣದ ದ್ರವ್ಯಗಳಿಂದ ಜೀವಕೋಶದ ವಿವಿಧ ಭಾಗಗಳನ್ನು 
ಗುರುತಿಸಲು ಯತ್ನಿಸುತ್ತಿದ್ದ ವಿಜ್ಞಾ ನಿಗಳಿಗೆ ಕೋಶಕೇಂದ್ರದಲ್ಲಿ ಸೂಕ್ಷ್ಮ ಎ ಎಳೆಗಳಂತೆ 
ಇರುವ ವರ್ಣತಂತುಗಳು ಅಥವಾ ಕ್ರೋ ಮೋಸೋಮುಗಳು ಕಂಡುಬಂದವು. ಸುಲಭ 
ವಾಗಿ ಬಣ್ಣ ತೆಗೆದುಕೊಳ್ಳುವ ಈ ಕೋಶಾಂಗಗಳನ್ನು ಗುರುತಿಸುವುದು ಕಷ್ಟ ವಾಗಿರಲಿಲ್ಲ. 
ಒಂದು ಜೀವಿಯಲ್ಲಿ, ಸಫಾ ಜೀವಿಯ ಒಂದು ಪ ರ ಭೇಡದಲ್ಲಿ ಈ ಕ್ರೋನೋ ಸೋಮು 
ಗಳು ಯಾವಾಗಲೂ ನಿರ್ದಿಷ್ಟ ಸಂಖ್ಯೆಯಲ್ಲಿಯೇ ಇರುತ್ತ ವೆಂಬುದು ಅವುಗಳ ಜತೆ ಅನು 
ವಂಶೀಯತೆಗೆ Cac std ಊಹೆಗೆ ಎಡೆಮಾಡಿಕೊಟ್ಟ ದ್ವವು, ಮನುಷ್ಯ ನ 


ಎಲ್ಲಾ ಜೇವಕೋಶಗಳಲ್ಲೂ 46 ವರ್ಣ ತಂತುಗಳಿರುತ್ತವೆ, ಡ್ರೊಸೊಫಿಲಾ ಹ 


ಹಣ್ಣಿ ನ ನೊಣಗಳಲ್ಲಿ ಎಂಟು ಮತ್ತು ಜಂತುಹುಳುಗಳಲ್ಲಿ ಎರಡೇ ಎರಡು ಇರುತ್ತವೆ. 

ಮಾನವನಂತಹ ಬಹುತೇಕ ದ್ವಿಲಿಂಗ ಜೀವಿಗಳಲ್ಲಿ ಎರಡು ಬಗೆಯ ವರ್ಣತಂತು 
ಗಳನ್ನು ಕಾಣಬಹುದು. ಕಾರಾಯ ಕರೆಯಲ್ಪ ಡುವ ಮೊದಲನೆಯ 
ವರ್ಗದ ವರ್ಣತಂತುಗಳು ಗಂಡು ಹಾಗೂ ಹೆಣ್ಣು ಜೀವಿಗಳಲ್ಲಿ ಒಂದೇ ತೆರನಾಗಿರು 
ತ್ತದೆ. ಎರಡನೆಯ ಗುಂಪಿನ ವರ್ಣ ತಂತುಗಳನ್ನು ಲಿಂಗವರ್ಣತಂತುಗಳು ಎನ್ನು 
ತ್ತಾರೆ, ಲಿಂಗವರ್ಣತಂತುಗಳು ಎರಡೂ ಲಿಂಗಗಳಲ್ಲಿ ಒಂದೇ ತೆರನಾಗಿರುವುದಿಲ್ಲ. 
ಉದಾಹರಣೆಗೆ ಮಾನವನಲ್ಲಿ 46 ವರ್ಣತಂತುಗಳಿದ್ದು ಅವುಗಳಲ್ಲಿ 44 ಕಾಯವರ್ಣ 
ತಂತುಗಳು, ಇನ್ನೆರಡು ಲಿಂಗವರ್ಣತಂತುಗಳು. ಪುರುಷನಲ್ಲಿ ಭಿನ್ನವಾದ Ky 
ಮತ್ತು "y' ಎಂಬ ಎರಡು ಲಿಂಗವರ್ಣತಂತುಗಳಿರುತ್ತವೆ. ಸ್ತ್ರೀಯಲ್ಲಿ ಎರಡೂ 
ಲಿಂಗ ವರ್ಣತಂತುಗಳೂ ಒಂದೇ ರೀತಿಯಾಗಿದ್ದು ಅವು "೫ ವರ್ಣತಂತುವನ್ನು 
ಹೊಂದಿರುತ್ತವೆ. ಪುರುಷನಲ್ಲಿ ವೀರ್ಯಾರ್ಣು ಉತ್ಪತ್ತಿಯಾಗುವಾಗ ನಡೆಯುವ 
ಸಂಖ್ಯಾಕ್ಷೀಣ ವಿಭಜನೆಯಿಂದಾಗಿ 22 ಕಾಯವರ್ಣತಂತುಗಳನ್ನೂ ಮತ್ತು ೫ ವರ್ಣ 
ತಂತುವನ್ನು ಹೊಂದಿರುವ 50 ಶತಾಂಶ ವೀರ್ಯಾಣುಗಳೂ, 22 ಕಾಯವರ್ಣತಂತು 
ಗಳ ಜತೆ " y’ ವರ್ಣತಂತುವನ್ನು ಹೊಂದಿರುವ ವೀರ್ಯಾಣುಗಳೂ ಉದ್ಭವಿಸು 
ತ್ತವೆ. ಸ್ತ್ರೀಯಲ್ಲಿ ಹುಟ್ಟುವ ಅಂಡಾಣುಗಳು ಒಂದೇ ರೀತಿಯವಾಗಿದ್ದು 22 ಕಾಯ 
ವರ್ಣತಂತುಗಳನ್ನೂ ಒಂದು " x' ವರ್ಣತಂತುವನ್ನು ಹೊಂದಿರುತ್ತದೆ. ಸಂಭೋಗ 
ಕಾಲದಲ್ಲಿ ವೀರ್ಯಾಣು ಅಂಡಾಣುವಿನೊಂದಿಗೆ ಸಂಯೋಗವಾಗುವುದರಿಂದ ಪ್ರಬುದ್ಧ 
ಜೀವಿಯಲ್ಲಿ ವರ್ಣತಂತುಗಳ ಮೊತ್ತ ಮತ್ತೆ 46 ಆಗುತ್ತದೆ, 22 ಕಾಯ ಹಾಗೂ 
x ವರ್ಣತಂತುವನ್ನು ಹೊಂದಿರುವ ವೀರ್ಯಾಣು ಅಂಡಾಣುವಿನೊಂದಿಗೆ ಸಂಯೋಗ 
ವಾದರೆ ಜನಿಸುವ ಮಗು ಹೆಣ್ಣಾ ಗುತ್ತದೆ. "y' ವರ್ಣತಂತುವನ್ನು ಹೊಂದಿರುವ 
ವೀರ್ಯಾಣು ಅಂಡಾಣುವಿನೊಂದಿಗೆ ಸಂಯೋಗವಾದಾಗ ಜನಿಸುವ ಶಿಶು ಗಂಡಾಗಿರು 
ತ್ತದೆ, ಡ್ರೊಸೊಫಿಲಾ ನೊಣಗಳಲ್ಲಿ ಎಲ್ಲ ಸಸ್ತನಿಗಳಲ್ಲಿ, ಹಾಗೂ ಹಲವು ಇತರ 
ಪ್ರಾಣಿಗಳಲ್ಲಿ ಇದೇ ರೀತಿಯಿಂದ ವರ್ಣತಂತುಗಳ ಮೂಲಕ ಲಿಂಗನಿರ್ಧಾರ ನಡೆಯು 
ತ್ತದೆ, ಮಿಡತೆಗಳಲ್ಲಿ ಗಂಡು ಕೇವಲ ಒಂದು "x? ವರ್ಣತಂತುವನ್ನು ಮಾತ್ರ 


ಜೀನ್‌ ಸಿದ್ಧಾಂತ ೨೧ 


ಹೊಂದಿರುತ್ತದೆ, ಹೆಣ್ಣು ಎರಡು "' ವರ್ಣತಂತುಗಳನ್ನು ಹೊಂದಿರುತ್ತದೆ. 
, ಇವುಗಳಲ್ಲಿ "y' ವರ್ಣತಂತುವೇ ಇರುವುದಿಲ್ಲ. ಪಕ್ಷಿಗಳಲ್ಲಿ, ಕೇಷ್ಮೆಹುಳುಗಳಲ್ಲಿ, 
ಚಟ್ಟಿ, ಪತಂಗಗಳಲ್ಲಿ ಲಿಂಗನಿರ್ಧಾರ ಮಾನವನಲ್ಲಿ ಕಂಡು ಬರುವುದಕ್ಕಿಂತ ಭಿನ್ನ 
ವಾದದು. ಇಲ್ಲಿ ಹೆಣ್ಣು ಎರಡು ರೀತಿಯ ಲಿಂಗವರ್ಣತಂತುಗಳನ್ನೂ, ಗಂಡು ಒಂದೇ 
ಬಗೆಯ ಎರಡು ಲಿಂಗವರ್ಣತಂತುಗಳನ್ನೂ ಹೊಂದಿರುತ್ತದೆ. 
ಲಿಂಗಾಣು ಉತ್ಪತ್ತಿ ಸಮಯದಲ್ಲಿ ವರ್ಣತಂತುಗಳ ನಡೆವಳಿಕೆಗಳನ್ನು 
ಗಮನಿಸಿದ ಬೇಟ್‌ಸನ್‌ ಮತ್ತು ಪುನ್ನೆಟ್‌ ಎಂಬ ವಿಜ್ಞಾನಿಗಳು 1906ರಲ್ಲಿ ಜೀನ್‌ 
ಗಳು ವರ್ಣತಂತುಗಳ ಮೇಲಿರಬಹುದೆಂದು ಊಹಿಸಿದರು. ಹಾಗೆ ಒಂದುವೇಳೆ ವರ್ಣ 
ತಂತುಗಳು ಜೀನ್‌ಗಳನ್ನು ಹೊತ್ತಿರುವುದು ನಿಜವೇ ಆಗಿದ್ದಲ್ಲಿ, ಪ್ರತಿಯೊಂದು ವರ್ಣ 
ತಂತುವೂ ಒಂದಲ್ಲ ಹಲವಾರು ಜೀನ್‌ಗಳನ್ನು ಹೊಂದಿರಬೇಕಾಗುತ್ತದೆ, ಜೀನ್‌ಗಳು 
ವರ್ಣತಂತುವಿನ ಮೇಲಿನೆ ಎಂಬುದನ್ನು ಅಮೆರಿಕೆಯ ಮೋರ್ಸನ್‌ ಮತ್ತು ಪಂಗಡ 
ದವರು ನಿರ್ನಿವಾದವಾಗಿ ಸಾಬೀತುಪಡಿಸಿದರು. ಪ್ರತಿ ಜೀನ್‌ ಕೂಡ ದ್ವಿಪ್ರತಿಯಲ್ಲಿದ್ದು 
ವರ್ಣತಂತುಗಳ ಸಂಖ್ಯೆಯೂ ಕೂಡ ದ್ವಿ ಪ್ರತಿಯಲ್ಲಿ ಯೇ ಇರುತ್ತದೆ. ಲಿಂಗಾಣು 
ಉತ್ಪತ್ತಿ ಸಮಯದಲ್ಲಿ ಮ ಪ್ರತಿ ಬೇಕೆ ಬೇಕೆ "ರಿಂಗಾಣುಗಳನ್ನು 
ಸೇರು ತ್ತದೆ, ಜೀನ್‌ಗಳು ಮೆಂಡೆಲನ ಸ ತಂತ್ರ ವಿಂಗಡನೆಯ ನಿಯಮವನ್ನ ಪಾಲಿಸು 
ವಂತೆಯೇ ಕ್ರೋಮೋಸೋಮುಗಳ ಮಿಗಡನೆಯಲ್ಲಿಯೂ ತೋರುತ್ತದೆ. ಆದರೆ . 
ಒಂದೇ ವರ್ಣತಂತುವಿನ ಮೇಲಿರುವ ಎರಡು ಜೀನ್‌ಗಳು ಸ್ವತಂತ್ರವಾಗಿ ವಿಂಗಡನೆ 
ಯಾಗದೇ ಒಟ್ಟ ಗೇ ಒಂದು ಲಿಂಗಾಣುವಿಗೆ ಹೋಗುತ್ತವೆ. ಇದನ್ನು “ ಸಂಲಗ್ನತೆ 
ಎನ್ನುತ್ತೆ ೇವೆ. ಭಕ ವರ್ಣತಂತುವಿನ ಮೇಲೆ ಸಾವಿರಾರು ಜೀನ್‌ಗಳಿರಬಹುದು. 
ಡ್ರೊಸೊಫಿಲಾ ಹೆಣ್ಣು ನೊಣದಲ್ಲಿ ಸುಮಾರು 5000 ಜೀನ್‌ಗಳಿರಬೇಕೆಂದು 
ಅಂದಾಜು ಮಾಡಿದ್ದಾರೆ. ಈ ಎಲ್ಲಾ ಜೀ ನ್‌ಗಳೂ ನೂರಾರು ಸಂಖೈಯಲ್ಲಿ ಕೇವಲ 
ನಾಲ್ಕು ಹತು ಸ್ಯಾತ್‌ ಮೇಲೆ ಹಂಚಲ್ಪಟ್ಟ ರಬೇಕು, ಒಂದು ನಿರ್ದಿಷ್ಟ ವರ್ಣ 
ತಂತುವಿನ ಮೇಲೆ ನಿರ್ದಿಷ್ಟ ಜೀನ”ಗಳು ಸ ಸಮಿತಪಾನ ಒಂದು ಸರಣಿಯಲ್ಲಿ ಸರಳ 
ಕೇಖೆಯ ಮೇಲಿನ ಬಿಂದುಗಳೋಪಾದಿಯಲ್ಲಿ ಜೋಡಿಸಲ್ಪ ಟ್ರ ರುತ್ತದೆ. ಕೆಲವು ವಿಶಿಷ್ಟ 
ಸಂಕೆರ ಪ್ರಯೋಗಗಳಿಂದ ಜೀ *ವಿಯೊಂದರಲ್ಲಿರುವ ಜೀನ್‌ ನಳ ಸ್ಥಾನವನ್ನು AE; 
ವುದೂ ಸಾಧ್ಯವಿದೆ. ಉದಾಹರಣೆಗೆ ಡ್ರೊ ಸೊಫಿಲಾ ನೊಣದ ಮೈ ಬಣ್ಣವನ್ನು 
ನಿರ್ಧರಿಸುವ ಜೀನ್‌ ಒಂದನೇ EE ೫೫6 ಬುಡದಲ್ಲಿರುತ್ತದೆ. (ವರ್ಣತಂತು 
ಗಳನ್ನು ಅವುಗಳ ಉದ್ದ, ಆಕಾರ ಹಾಗೂ ವಿಭಜನೆಯ ವೇಳೆಯಲ್ಲಿನ ನಡವಳಿಕೆ, 
ರಚನೆಗಳಿಂದ ಗುರುತಿಸಿ ಹೆಸರಿಸುವುದು ಕೋಶಶಾಸ್ತ್ರದ ಒಂದು ಹಿರಿಯ ಸಾಧನೆ). 
ಇಂತಹ ಪ್ರಯೋಗಗಳಿಂದ ಜೀವಿಯ ಹಲವಾರು ಜೀನ್‌ಗಳ ಸ್ಥಾನವನ್ನು ನಿರ್ಧರಿಸ 
ಬಹುದು. ಅವುಗಳು ವರ್ಣತಂತುವಿನ ಮೇಲೆ ಇರುವಂತೆಯೇ ತೋರಿಸುವ ನಕ್ಷೆ 
ಯೊಂದನ್ನೂ ಸಿದ್ಧ ಪಡಿಸಬಹುದು. ಇಂತಹ ನಕ್ಷೆಗಳನ್ನು « ತಳಿ ನಕ್ಷೆಗಳು ಎಂದು 


ಹ ವಿಜ್ಞಾನ ಕರ್ಣಾಟಕ 


ಕರೆಯುತ್ತಾರೆ. ವರ್ಣತಂತುಗಳಿಂದ ಲಿಂಗನಿರ್ಧಾರ ಹಾಗೂ ವರ್ಣತಂತು? 
ಲ್ಲಿರುವ ಜೀನ್‌ಗಳ ಸಂಲಗ್ನತೆ 1930 ಕ್ಯೂ ಮೊದಲೇ ಕಂಡುಹಿಡಿಯಲ್ಪಟ್ಟ 
ಅದರಂತೆ ಕಾಯವರ್ಣತಂತುಗಳು ಶರೀರದ ಭಾಗಗಳ ಗುಣಗಳನ್ನು ನಿರ್ಧರಿಸು 
ಜೀನ್‌ಗಳನ್ನು ಹೊತ್ತಿರುತ್ತವೆ, ಲಿಂಗವರ್ಣತಂತುಗಳಲ್ಲಿನ ಜೀನ್‌ಗಳು ಪ್ರಾಮ 
ವಾಗಿ ಲಿಂಗನಿರ್ಧಾರಕ್ಕೆ ಕಾರಣವಾದ ಗುಣಗಳ ಜೀನ್‌ಗಳು, ಹೀಗೆ ಆ 
ಯತೆಯ ರಹಸ್ಯ ತಿಳಿದುಕೊಳ್ಳುವಲ್ಲಿ ಜೀವಕೋಶಶಾಸ್ತ್ರವೂ ತಳಿಶಾಸ್ತ್ರದ ನೆಕವಿ 
ಬಂತು. 

ಎರಡನೆಯ ಮಹಾಯುದ್ಧದ ವೇಳೆಯಲ್ಲಿ ಜಗತ್ತಿನ ರಾಜಕೀಯ ರಂಗವಕ 
ಮಹತ್ತ್ವದ ಬದ ಲಾವಣೆಗಳಾಗುತ್ತಿದ್ದವು. ಇದೇ ವೇಳೆಯಲ್ಲಿ ಇಮುವಾಂತೀಯ 
ಶಾಸ್ತ್ರದಲ್ಲೂ ಬದಲಾವಣೆಗಳಾಗ ತೊಡಗಿದವು. ಅದುವಕೆವಿಗೂ ತಳಿಶಾಸ್ತ್ರ ಜ್ವರಿಂ 
ದೂರವಿರಿಸಲ್ಪಟ್ಟಿದ್ದ ಸೂಕ್ಷ್ಮ ಜೀವಿಗಳಾದ ಬೆಕ್ಟೀರಿಯಾ, ಬೂಸ್ಟು ಹಾಗೂ ವೈರ: 
ಗಳು ಮಹತ್ವದ್ದೆನಿಸಿದವು. ಬಹಾಣಿಗಿಡ, ಜ್ರೊ ಸೊಫಿಲ ನೊಣ, ಗಿನಿಯಾವ ಇ | 
ಹಾಗೂ ಮನುಷ್ಯರ ಅಧ್ಯಯನದಿಂದ ಒಟ್ಟುಮಾಡಲ್ಪಟ್ಟ ನಿಯಮಗಳು ಈ ಸೂ 
ಜೀವಿಗಳಿಗೂ ಅನ್ವಯಿಸುತ್ತ ವೆಂದು ತಿಳಿದುಬಂತು. ಸೂಕ್ಷ್ಮ ಜೀವಿಗಳು ಅಮ 
ಯತೆಯ ಅಧ್ಯಯನದ ದೃಷ್ಟಿಯಿಂದ ಮೇಲಿನ ಜೀವಿಗಳಿಗಿಂತ ಪ್ರಾಮುಖ್ಯವೆನಸಳ 
ಅವುಗಳ ಸರಳ ರಚನೆಯೇ ಕಾರಣ, ಸೂಕ್ಷ್ಮಜೀವಿಗಳ ಸರಳರಚನೆ ಅಳವಾ 
ಅನುವಂತಿೀಯ ವಸ್ತು ಗಳನ್ನು ಅಧ್ಯಯನಮಾಡಲು ಅವಕಾಶಮಾಡಿಕೊಟ್ಬಿ ತ್ತು ಕ 

ಇಷ್ಟೆ ಲ್ಲಾ ಅಧ್ಯಯನಗಳೂ ಕೂಡ ಜೀನಿನ ಆಸ್ತಿ ತ್ವವನ್ನು ಪರೋಕ್ಷವಾ 
ತಿಳಿಯಪಡಿಸಿದ್ದವು. ಇನ್ನೂ ಜೀನ್‌ಗಳನ್ನು ನೇರ ಕಾಣುವುದಾಗಲೀ ಅದು ಯಾ 
ವಸ್ತುವಿನಿಂದ ಮಾಡಲ್ಪಟ್ಟ ದೆ ಎಂಬುದಾಗಲೀ ತಿಳಿದಿರಲಿಲ್ಲ. ಈ: ಸಂದರ್ಭದಲೆ 
ರಸಾಯನ ಶಾಸ್ತ್ರಜ್ಞರ ಹಾಗೂ ಸೂಕ್ಷ್ಮಜೀವಿಶಾಸ್ತ್ರಜ್ಞರ ರಂಗಪ್ರವೇಶವಾಯಿ 
1932ರಲ್ಲಿ ಫ್ರೆಡರಿಕ್‌ ಗ್ರಿಫಿತ್‌ ಎಂಬ ವೈದ್ಯ ಹಾಗೂ ಸೂಕ್ಷ್ಮ್ಮಜೀವಿಶಾಸ್ತ್ರಜ್ಞ 
ನ್ಯೂಮೋಕಾಕಸ್‌ ಬೆಕ್ಬೀರಿಯಾಬಗೆಗಳಲ್ಲಿ “ ಪರಿವರ್ತನಾ ಪ್ರಯೋಗ *ಗಳನು 
ನಡೆಸಿದ್ದ. ಇವನ ಪ್ರಯೋಗಗಳಲ್ಲಿ ಸೌಮ್ಯಗುಣದ ಬೆಕ್ಟ್ರೀರಿಯಾಗಳನ್ನು ಶಾಖದೀ 
ಕೊಲ್ಲಲ್ಪಟ್ಟ ರೋಗಜನಕ ಬೆಕ್ಟೀರಿಯಾಗಳೊಂದಿಗೆ ಬೆರೆಸುವುದರಿಂದ ಅವನೆಳನೂ 
ರೋಗಜನಕವನ್ನಾಗಿ ಪರಿವರ್ತಿಸಲಾಗಿತ್ತು, ಸತ್ತ ಕೋಗಜನಕ ಬೆಕ್ಟೀರಿಯಾಗೆ 
ಕೋಶಗಳಲ್ಲಿ ಶಾಖದಿಂದ ನಾಶವಾಗಡೇ ಉಳಿದ ಯಾವುಜೋ ರಸಾಯನಿಕವೇ 4 
ಪರಿವರ್ತನೆಗೆ ಕಾರಣ ಎಂದು ದ್ರಿಫಿತ್‌ ಊಹಿಸಿದ, ಈತನ ಪ್ರಯೋಗಗಳನ್ನು 
1944ರಲ್ಲಿ ಮುಂದುವರೆಸಿದ ಮೆಕ್‌ಕ್ಲಿಯಾಡ್ಜ್‌ ಅವೆರಿ ಮುಂತಾದವರ, & 
“ ಪರಿವರ್ತನಾ ಘಟಕದ? ರಸಾಯನಿಕ ರೂಪವನ್ನು ಗುರುತಿಸಲು ಯತ್ನ್ನಿ ದರು 
ಬೆಕ್ಟೀರಿಯಾಗಳಲ್ಲಿನ ಶರ್ಕರ, ಪ್ರೋಟೀನು ಮತ್ತು ನ್ಯೂಕ್ಲಿಕ್‌ ಆಮ್ಲ ಗಳೆಂಬ ವಸ್ತು 
ಗಳಲ್ಲಿ ನ್ಯೂಕ್ಲಿಕ್‌ ಅಮ್ಲ ಗಳು ಮಾತ್ರವೇ ಈ ರೀತಿ ಪರಿವರ್ತನೆ ಉಂಟುಮಾಃ 


x x 


ಜೀನ್‌ ಸಿದ್ಧಾಂತ ೨೭೩ 


ನೆಂಬುದನ್ನು ಇವರು ನಿರೂಹಿಸಿದರು. ಹೀಗೆ ಅನುವಂಶೀಯ ವಸ್ತುವನ್ನು ನ್ಯೂಕ್ಲಿಕ್‌ 
ಆಮ್ಲ ನೆಂದು ಬೆಕ್ಟೀರಿಯಾಗಳಲ್ಲಿ ಗುರುತಿಸಲಾಯಿತು, 
ನೂ ಕ್ಲಿಕ್‌ ಆಮ್ಲದ ಅವಿಷ್ಕಾರ ಮೆಂಡೆಲನ ಪ್ರಯೋಗಗಳು ನಡೆಯುತ್ತಿದ್ದ 

ಸಮಯದ "ಸುಮಾರಿನಲ್ಲಿ ( ಆಗಿದ್ದರೂ ಅದರ ಮಹತ್ವ po ಬರಲು ಹಲವು ದಶಕ 
ಗಳೇ ಬೇಕಾದವು. ನ್ಯೂಕ್ಲಿಕ್‌ "ಅನ್ನ ಗಳಲ್ಲಿ ಎಕ ಬಗೆ. ಡಿ.ಎನ”.ಎ, (ಡಿ. ಆಕ್ಸಿ 
ಕೈಬೋನ್ಯೂಕ್ಲಿಕ" ಆಮ್ಲ) ಮತ್ತು (ಆರ್‌.ಎನ್‌.ಎ.) ರೈಬೋನ್ಯೂಕ್ಲಿ ಕ" ಆಮ್ಲ 
ಇವುಗಳಲ್ಲಿ ಡಿ.ಎನ್‌.ಎ, ಅನುವಂಶೀಯತಾ ಘಟಕವೆಂದು ಗುರುತಿಸಲಾಯಿತು, 
ಡಿ.ಎನ್‌.ಎ.ಯ ಜತೆ ಮಾತ್ರ ವಿಶೇಷ ಸಂಯೋಗ ಹೊಂದಿ ಅದಕ್ಕೆ ಬಣ್ಣ 
ಹಚ್ಚುವ ವರ್ಣಗಳು ಬಳಕೆಗೆ ಬಂದ ಮೇಲೆ ಡಿ.ಎನ್‌.ಎ.ಯು ಕೋಶಕೇಂದ್ರ ದಲ್ಲಿ 
bude ವರ್ಣಶಂತಶುಗಳಲ್ಲೇ ಕೇಂದ್ರಿಕ ತಗೊಂಡಿರುವುದು ಕಂಡುಬಂತು. ಇಡು 
ಡಿ.ಎನ್‌,ಎ.ಯೇ ಅನುವಂಶೀಯತಾ ಚು ಎಂಬ ದೃಷ್ಟಿ ಹಿಗೆ ಮತ ಶ್ರಷ್ಟು ಪುಷ್ಟಿ 
ನೀಡಿತು, ಇದಕ್ಕೆ ವ್ಯತಿರಿಕ್ತವಾಗಿ ಆರ್‌.ಎನ್‌.ಎ. ಕೋಶರ್ರವ್ಯದಲ್ಲಿ ಹೆಚ್ಚಾಗಿ 
ಕಂಡುಬರುತ್ತದೆ. ಆರ್‌.ಎನ್‌.ಎ. ಕಣಗಳಲ್ಲಿ ಕೂಡ ತೂಕನನ್ನ ವಲಂಬಿಸಿ 
ವಿವಿಧ ವರ್ಗದ ಆರ್‌.ಎನ”,ಎ.ಗಳನ್ನು ಗುರುತಿಸಲಾಗಿದೆ. ಅವುಗಳೆಂದರೆ ದೂತ 
ಆರ್‌.ಎನ್‌.ಎ. (mRNA); ಕೈಜೋಸೋಮಿನ ಆರ್‌.ಎನ್‌.ಎ, (RNA) ಮತ್ತು 


ವರ್ಗಾವಣೆ ಆರ್‌.ಎನ",ಎ, (1೩1೪4). 
ಡಿ.ಎನ್‌.ಎ. ಅನುವಂಶೀಯತಾ ಘಟಕವಾದದ್ದಾದರೆ, ಅದಕ್ಕೆ ಈ ವಿಶೇಷ 


ಗೌರವ ಅದರ ರಚನೆಯ ಮಕ ತ್ವದಿಂದಾಗಿ ಲಭಿಸಿದ್ದಿ ರಬೇಕು. ರಸಾಯನಶಾಸ್ತ್ರ ಜ್ಞ ರು 
ಪ್ರಯೋಗಶಾಲೆಯಲ್ಲಿ ಚೇ. ಹಲವಾರು ವರ್ಷಗಳು ಸಂಯೋಗ- ವಿಭಜನೆಯ 
೫ ಯೆಗಳಿಂದ ನ್ಯೂ ಕ್ಲಿಕ್‌ ಆಮ್ಲ ಗಳು ನ್ಯೂಕ್ಲಿ ಯೋಟೈಡುಗಳೆಂಬ ಸಣ್ಣ ಕಣಗಳ 
ಬಕ್ತ್‌ ಗಡಡ ಹುಟ್ಟ ದ ರೊಡ್ಡ ಕಣಗಳೆಂದು ನಿರ್ಧರಿಸಿದರು. ಪ್ರತಿಯೊಂದು 
ಫ್ಯೊಕ್ಸಿ ಯೋಟೈೈ ಡು ವ ಒಂದು 'ಕಂಜಕಾಮ್ಸು, ಒಂದು ಶರ್ಕರ Ri: ಒಂದು 
ಸಾರಜನಕದ i ಕಣಗಳನ್ನು ಹೊಂದಿದ ಸಂಯುಕ್ತ ಕಣ,. ಡಿಎನ್‌ .ಎ.ಯಲ್ಲಿ 
ಡಿಆಕ್ಸಿರೆ ಬೋಸ" ಎಂಬ ಶರ್ಕರವಿದ್ದ ಕಿ ಆ೦%,ಎನ್‌,ಎ,ಯಲ್ಲಿ ರೈಬೋಸ ಸ್‌ ಎಂಬ 
ಶರ್ಕರವಿರುತ್ತ ದಿ, ಸಾರಜನಕಯುಕ್ತ “ಕ್ರಾರಗಳಲ್ಲೂ ಅಡಿನೀನು, ಗ್ರಾನೀನು ಹಾಗೂ 
ಸೈಟೋಸೀನುಗಳೆಂಬ ಮೂರು ಬಗೆಗಳು ಡಿ.ಎನ್‌.ಎ. ಹಾಗೂ ಆರ್‌.ಎನ್‌.ಎ, 
ಗಳೆರಡರಲ್ಲೂ ಕಂಡುಬರುತ್ತ ದೆ. ಥೈ ಮೀನು ಎಂಬ ಕ್ಸ ರ ಕೇವಲ ಡಿ.ಎನ್‌ .ಎಗೆ 
ಸೀಮಿತವಾದರೆ ಚರ್‌ .ಎನ್‌.ಎ.ಯಲ್ಲಿ 'ಥ್ಲಮೀನಿನ ಸ್ಕಾ ನನನ್ನು ಯುರಾಸಿಲ್‌ ಎಂಬ 
ಕ್ಸಾರ ಅಕ್ರ ಮಿಸಿಕೊಂಡಿರುತ್ತದೆ. 

ಅನುವಂಶೀಯತೆಯನ್ನು ಕೊಂಡೊಯ್ಯುವ ಯಾವ ವಸ್ತು ನಿಗೇ ಆಗಲಿ ಎರಡು 
ವಿಶಿಸ್ಟ್ರ ಗುಣಗಳಿರಬೇಕು. ಮೊದಲನೆಯದಾಗಿ ತನ್ನಂತೆಯೇ ಇರುವ ಮತ್ತೊಂದು 
ಕಣವನ್ನು ಸೃ ಹಬ್ಬಿಸುವ “ ಸ್ವಯಂಪ್ರ ಜನನ” ಶಕ್ತಿ ಮತ್ತು ಅನುವಂಶೀಯತೆಯ 


ಪ ವಿಜ್ಞಾನ ಕರ್ಣಾಟಕ 


ಸೂಚನೆಗಳನ್ನು ಸಂಕೇತಗಳಾಗಿ ಕೊಂಡೊಯ್ಯಬಲ್ಲ ಶಕ್ತಿ. ಡಿ.ಎನ್‌.ಎ.ಯಲ್ಲಿ ಈ ' 
ಶಕ್ತಿ ಇರುವುದು ಅದು ಅನುವಂಶೀಯತೆಯನ್ನು ಕೊಂಡೊಯ್ಯುವುದರಿಂದಲೇ ತಿಳಿಯು 
ತ್ತದೆ. ಆದರೆ ಈ ವಿಶಿಷ್ಟಗುಣಗಳು ಆದಕ್ಕೆ ಹೇಗೆ ಬಂದವು? ಈ ಪ್ರಶ್ನೆಗೆ ಉತ್ತರ 
ಅದರ ಭೌತಿಕ ರಚನೆಯಲ್ಲಿರಬೇಕು ಎಂದು ಊಹಿಸಲಾಯಿತು. 1953ರಲ್ಲಿ ವ್ಯಾಟ್ಸನ್‌" 
ಮತ್ತು ಕ್ರಿಕ್‌ ಡಿ.ಎನ”,ಎ.ಯ ರಚನೆಯ ವಿನ್ಯಾಸ ತಿರುಗಣಿಕೆ ಏಣಿಯಂತಿದೆ ಎಂದು 4 
ತಮ್ಮ ಊಹೆಯನ್ನು ಮಂಡಿಸಿದರು, ಇಂಗ್ಲೆಂಡಿನ ವಿಲ್ಫಿನ್ಸ್‌ ಡಿ.ಎನ್‌,ಎ, ಯನ್ನು ಕ್ಷ- ಕೆ 
ಕಿರಣಗಳ ಮೂಲಕ ಬೆದಕಿ ನೋಡಿ ವ್ಯಾಟ್ಸ ನ್‌ ಮತ್ತು ಕ್ರಕ್‌ರ ಊಹೆಗೆ ಬೆಂಬಲ ' 
ನೀಡಿದರು. ಇವರಂತೆ ಡಿ.ಎನ್‌.ಎ.ಯು ಒಂದು ತಿರುಗಣೆ ಏಣಿ, ಇದರ ಪ್ರತಿ ಅರ್ಧ ಬ 
ಭಾಗವೂ ಇನ್ನರ್ಧ ಭಾಗಕ್ಕೆ ಪೂರಕವಾಗಿರುತ್ತದೆ, ಒಂದೊಂದು ಅರ್ಧಭಾಗವೂ ಕೂಡ ' 
ಹಲವಾರು ಸಹಸ್ರ ನ್ಯೂಕ್ಲಿಯೋಟೈಡುಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟ ಸರಪಳಿ ಸ 
ಯಂತಿರುತ್ತದೆ. ಸರಪಳಿಯ ಹೊರಭಾಗದಲ್ಲಿ ರಂಜಕಾಮ್ಲವೂ ಒಳಭಾಗದಲ್ಲಿ ಕ್ಷಾರವೂ 
ಇರುತ್ತದೆ. ಒಳಭಾಗದಲ್ಲಿರುವ ಒಂದು ಸರಪಳಿಯ ಕಾ ಶರವು ಇನ್ನೊಂದು ಸರಪಳಿ ' 
ಯಲ್ಲಿರುವ ಪೂರಕ ಕ್ಸಾರದೊಂದಿಗೆ ಅನೆ ಫೇ ನೂ ಪ್ರಬಲವಲ್ಲದ ಜಲಜನಕ ಬಂಧ ' 
ನೇರ್ಪಡಿಸಿ ಏಣಿಯ ಮಿಟ್ಟಲನ್ನು ನಿರ್ಮಿಸುತ್ತದೆ... ಕ್ಲಾರಗಳ ರಚನೆಯು ಅವು 
ಯಾವಾಗಲೂ ನಿಯಮಿತವಾಗಿ ಬಂಧವೇರ್ಪಡಿಸುವಂತೆ ಮಾಡುತ್ತದೆ. ಇದರಿಂದಾಗಿ ' 
ಅಡೆನಿನ್‌ ಕಾ ನರವು ಯಾವಾಗಲೂ ಥೈಮಿನ್‌ ಜತೆಗೂ, ಗ್ಬಾ ನೀನ್‌ ಕ್ಪಾರವು ¥ 
ಯಾವಾಗಲೂ ಸೈಟೋಸೀನ್‌ ಜತೆಗೂ ಮಾತ್ರವೇ ಬಂಥನೇರ್ಸಡಿಸಬಲ್ಲವು. ಹೀಗಾಗಿ 
ಒಂದು ಸರಸಳಿ ಇನ್ನೊಂದರ ಪೂರಕ ಕಣವಾಗಿರುತ್ತ ದೆ. ಸೂಕ್ಷ ಎಳೆಯಂತಿರುವ 
ಡಿ.ಎನ್‌.ಎ.ಯ ಪ್ರಮಾಣ ಕೋಶಗಳಲ್ಲಿ ಕಡಿಮೆಯದೇನೂ ಅಲ್ಲ. ಅತಿಸೂಕ್ಷ್ಮ 
ಬೆಕ್ಟಿ ೀರಿಯಾದ ಡಿ. ಎನ್‌.ಎ. ಕೂಡ ಹಲವು ಅಂಗುಲಗಳಷ್ಟು ಉದ್ದದ ಎಳೆ, 

ಮಾತನ ಕೋಶಗಳ ಎಲ್ಲಾ ಡಿ.ಎನ್‌.ಎ. ಕಣಗಳನ್ನೂ ಬಕ ತುದಿಯನ್ನು 

ಮತ್ತೊಂದರ ಜತೆ ಬೆಸೆದಂತೆ. ಜೋಡಿಸಿದರೆ, ಒಂದು ತುದಿ ಜಮುಲಂಯಿಜಾಯೂ 
ಮತ್ತೊ ದು ತುದಿ ಶಾಂತಿಸಾಗರದಲ್ಲಿ ತೇಲುತ್ತಲೂ ಇರುತ್ತದೆ. ಆದರೂ ಡಿ.ಎನ್‌.ಎ | 
ದೃಷ್ಠಿ ಸ್ಟಿಗೋಚರವಲ್ಲ ಒಂದು ಮಾನವ ಕೋಶದ ಒಟ್ಟು ಡಿ.ಎನ್‌.ಎ.ಯನ್ನು 3 
ಭಹಡಿಸಿದ ಅದು ; ಸೂಜಿಯ ಮೊನೆಯಷ್ಟು ಕೂಡಾ ಆಗುವುದಿಲ್ಲ. 

ವ್ಯಾಟ್ಸನ್‌ ಮತ್ತು ಕ್ರಿಕ್‌ರ ಈ ವಿನ್ಯಾಸದಿಂದ ಡಿ.ಎನ್‌. ಎ.ಯ ಪ್ರಜನನ ಶಕ್ತಿ 

ಯನ್ನು ವಿವರಿಸುವುದು ಸಾಧ್ಯವಾಯಿತು. ಒಂದು ಸರಪಳಿ ಮತ್ತೊಂದರ ಜತೆ ಏರ್ಪಡಿಸಿ 
ಕೊಂಡಿರುವ ಜಲಜನಕ ಬಂಧವನ್ನು ಸಡಿಲಗೊಳಿಸಿ, ಬೇರ್ಪಟ್ಟ ಎರಡೂ ಸರಪಳಿಯ 
ಕ್ಪಾರಗಳಿಗೂ ಅವುಗಳಿಗೆ ಕಳಾ ಕ್ಲಾರಗಳನ್ನು ಕೋಶದ ವ್ಯ ದ ಸಂಗ್ರಹಾಗಾರ 
ದಿಂದ ತೆಗೆದು ಜೋಡಿಸಿಬಿಟ್ಟ ರೆ ಎರಡು ಒಂದೇ ರೀತಿಯ ಡಿ.ಎನ್‌, ಎ ಟಾ ಸೃಷ್ಟಿ 

ಯಾಯಿತು. ಡಿ.ಎನ್‌.ಎ. ಪ ಕ್ರ ಜನನ ಅಷ್ಟು ಸುಲಭ! ಇನ್ನು ಡಿ.ಎನ್‌.ಎ. ಕೊಂಡೊಬು] 

ಬಹುದಾದ ಸೂಚನೆಗಳೂ ಅಷ್ಟೇ, Ri ವಿವರಣೆಗೆ ಮಹರ 


ne ಲ 


ಜೀನ್‌ ಸಿದ್ಧಾಂತ ೨೫ 


ಎಲ್ಲ ಜೀವಿಗಳಲ್ಲಿರುವ ಡಿ.ಎನ್‌.ಎ. ರಚನೆಯೂ ಒಂದೇ ರೀತಿಯಿದ್ದರೂ ಹೊರ 


ನೋಟಕ್ಕೆ ಪ್ರತಿಜೀನಿಯೂ ಭಿನ್ನ ವಾಗಿರುವುದು ಕಂಡುಬರುತ್ತದೆ. ಡಿ.ಎನ್‌.ಎ.ಯ 


ರಚನೆ ಒಂದೇ ರೀತಿಯಿದ್ದರೂ, ಅದರಲ್ಲಿರುವ ಕ್ಪಾರಗಳ ಸರಣಿ ಹಾಗೂ ಸಂಖ್ಯೆಯಲ್ಲಿ 
ವ್ಯತ್ಯಾಸ ಕಂಡುಬರುತ್ತದೆ. ಹಾಗಾದರೆ ಈ ಕ್ಸಾರಗಳ ಜೋಡಣೆಯ ರೀತಿಯೇ 
ಸಂಕೇತಗಳನ್ನು ಹೊಂದಿರಬಹುದೇ ಎಂಬುದು ವಿಜ್ಞಾನಿಗಳ ಮುಂದಿನ ಪ್ರಶ್ನೆ 
ಇ 

ಯಾಗಿತ್ತು. 

ಜೀವಿಗಳಲ್ಲಿ ಕಂಡು ಬರುವ ವಿವಿಧ ರಸಾಯನಿಕಗಳು, ಅವುಗಳ ನಡುವಣ ಕ್ರಿಯೆ 
ಗಳನ್ನು ಅರ್ಥಮಾಡಿಕೊಳ್ಳಲು “ ಜೀವರಸಾಯನ ಶಾಸ್ತ್ರಜ್ಞರು” ಶ್ರಮಿಸುತ್ತಿದ್ದರು. 
ಸಾಧಾರಣವಾಗಿ ಯಾವ ಜೀವಿಯೇ ಆಗಲಿ ಅದರ ದೇಹದಲ್ಲಿ ನಡೆಯುವ ಹಲವು 


ರಸಾಯನಿಕ ಪ್ರಕ್ರಿಯೆಗಳಿಗೆ ಅಥವಾ ಕೋಶದ ರಚನೆಗೆ ಸ್ರೋಟೀನುಗಳೆಂಬ ಜೀವ 


ರಸಾಯನಿಕಗಳು ಮೂಲ ಕಾರಣ ಹಾಗೂ ಅತ ವಶ್ಯವೆಂಬುದನ್ನು ಗಮನಿಸಿದ್ದರು. 
ಆದ್ದರಿಂದ ಪ್ರೋಟೀನುಗಳ ಉತ್ಪತ್ತಿಯ ನಿರ್ದೇಶನವೇ ಅನುವಂಶೀಯತೆಯ ಮೂಲ 
ತತ್ವವಿರಬಹುದೆಂಬ ಸಂದೇಹ ಅವರಿಗಿತ್ತು. ಪ್ರೋಟೀನುಗಳೂ ಕೂಡ ನ್ಯೂಕ್ಲಿಕ್‌ 


. ಆಮ್ಲಗಳಂತೆಯೇ ಬಹ್ವಲೀಕೃತಗೊಂಡ ಬೃಹತ್‌ಕಣಗಳು, ಪ್ರೋಟೀನುಗಳಲ್ಲಿ 


ಅಮಿನೋ ಆಮ್ಲ ಗಳೆಂಬ ಸಣ್ಣ ಘಟಕಗಳು ನ್ಯೂಕ್ಲಿಕ್‌ ಆಮ್ಲದ ನ್ಯೂಕ್ಲಿ ಯೋಟೈಡು 
ಗಳಂತೆ ಒಂದರೊಡನೊಂದು ಸರಣಿಯಲ್ಲಿ ಕೂಡಿಕೊಂಡು ಉದ್ದದ ಸರಸಳಿಗಳಾಗಿರು 
ತ್ತವೆ, ಡಿಎನ್‌.ಎ.ಯಲ್ಲಿನ ಸಂಕೇತಗಳು ಈ ಅಮಿನೋ ಆಮ್ಲಗಳ ಸರಣಿಯ ರೀತಿ 
ಯನ್ನು ನಿರ್ಧರಿಸುವುದರ ಮೂಲಕ ಪ್ರೋಟೀನುಗಳ ರಚನೆಯನ್ನು ನಿರ್ದೇಶಿಸುವುದು 
ಸಾಧ್ಯ. ಎಲ್ಲ ಜೀವಿಗಳಲ್ಲಿನ ಅಮಿನೋ ಆಮ್ಲಗಳನ್ನ ಒಟ್ಟು ಮಾಡಿದರೂ ಕೂಡ 
ಅವುಗಳ ಸಂಖ್ಯೆ 20ನ್ನು ಮೀರುವುದಿಲ್ಲ. ಆದರೆ ಡಿ.ಎನ”. ಎ.ಯಲ್ಲಿರುವ ನ್ಯೂಕ್ಲಿಯೋ 
ಟೈಡುಗಳ ಬಗೆ 4 ಮಾತ್ರ. ಇದರಿಂದ ಪ್ರತಿಯೊಂದು ನ್ಯೂಕ್ಲಿಯೋಟೈಡು ಕೂಡ 
ಒಂದು ಅಮಿನೋ ಆಮ್ಲ ವನ್ನು ಸಂಕೇತಿಸುತ್ತವೆಂಬುದು ಅಸಾಧ್ಯದ ಮಾತಾಯಿತು. 
ಅದರ ಬದಲು ಮೂರು ನ್ಯೂಕ್ಲಿ ಯೋಟೈಡುಗಳು ಸೇರಿದಾಗ ಉಂಟಾಗುವ ಸರಣಿ 
20 ಅಮಿನೋ ಅಮ್ಲಗಳನ್ನೂ ಸುಲಭವಾಗಿ ಸಂಕೇತಿಸಬಹುದು ಎಂದು ನಿಜ್ಞಾನಿಗಳು 
ನಿರ್ಧರಿಸಿದರು. ನ್ಯೂಕ್ಲಿಯೋಟೈಡುಗಳ ಸರಣಿಯಲ್ಲಿ ಮೂರು ಮೂರು ನ್ಯೂಕ್ಲೆಯೋ 
ಟ್ರಿಡುಗಳು ಒಂದೊಂದು ಅಮಿನೋ ಆಮ್ಲವನ್ನು ಪ್ರತಿನಿಧಿಸುತ್ತದೆ, ಕ್ಸಾರ ಸರಣಿ 
ಯಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಹುಟ್ಟುವ ಪ್ರೋಟೀನು ಬೇರೆಯದೇ ಆಗಿರುತ್ತದೆ, 
ಒಂದು ಜೀವಿಯ ಪ್ರೋಟೀನುಗಳು ಇನ್ನೊಂದು ಜೀವಿಯ ಪ್ರೋಟೀನುಗಳಿಗಿಂತ ಭಿನ್ನ 
ವಾಗಿರುವುದು ಈ ಕ್ಲಾರಸರಣಿಯ ವ್ಯತ್ಯಾಸದಿಂದ ಸಾಧ್ಯ, ಹೀಗೆ ಅಮಿನೋ ಆಮ್ಲ 
ಗಳನ್ನು ಸಂಕೇತಿಸುವ ಮೂರು ಕ್ಸಾರಗಳ ಸರಣಿಯನ್ನು ಮೂರಕ್ಷರದ “ ತಳಿಸಂಕೇತ” 


ಎಂದು ಕರೆದರು. 
ಜೀವದ ಅದ್ಭುತ ರಹಸ್ಯಗಳನ್ನು ಪ್ರೋಟೀನು, ನ್ಯೂಕ್ಲಿಕ್‌ ಅನ್ಲಗಳಂತಹ 


೨೬ ವಿಜ್ಞಾನ ಕರ್ಣಾಟಕ 


ಕಣಗಳ ಮುಖಾಂತರ ಅಭ್ಯಸಿಸುವ ಹೊಸದೊಂದು ಶಾಸ್ತ್ರವೇ ಸೃಷ್ಟಿಯಾಯಿತು. 
ವ್ಯಾಟ್ಸನ್‌ ಮತ್ತು ಕ್ರಿಕ್‌ರು ಡಿ.ಎನ್‌.ಎ. ಯ ವಿನ್ಯಾಸವನ್ನು ಪ್ರ ತಿಪಾದಿಸಿದಾಗ ಸ 
ಸ್ಥಾನಿತವಾದ ಈ ವಿಭಾಗ ಮು ಂಜೆ ಇಟ್ಟದ್ದೆಲ್ಲಾ ತ್ರಿವಿಕ್ರಮನ ಹೆಚ್ಚೆ ಗಳೇ ಆದವು. ' 
"ಕಣ ಜೀವಶಾಸ್ತ್ರ (Molecular ಜಂ ಯ ಎಂದು ಕರೆಯಲ್ಪಟ್ಟ ಈ ಭಾಗದ 4 
ಸಂಶೋಧನೆಗಳು 79536 ನಂತರ ವ್ಯಾಟ್ಸನ್‌ ಕ್ರಿರ್ಕರು Fe a | 
ರಚನೆಯ ವಿನ್ಯಾಸದ ಸತ್ಯಾಸತ್ಯತೆಯನ್ನು ಅರಿಯುವಲ್ಲಿ; ಡಿ.ಎನ್‌.ಎ.ಯು | 
ಪ್ರೋಟೀನು ರಚನೆಯನ್ನು ನಿಯಂತ್ರಿ ಸುವ ಬಗೆ ತಿಳಿಯುವಲ್ಲಿ ಮತ್ತು ತಳಿಸಂಕೇತ 
ಗಳನ್ನು ಬಿಡಿಸುವಲ್ಲಿ ಸಫಲವಾದವು. ” ಸಂಶೋಧನೆಗಳ ಪ್ರಕಾರ ಡಿ.ಎನ್‌.ಎ,ಯು ' | 
ಸರ ಆರ್‌.ಎನ್‌.ಎ. ಕಣವನ್ನು ತನ್ನ ea ಸರಪಳಿಯ ಭಾಗದ 
ತಿಫಲನವೆಂಬಂತೆ ತ್‌ 1060 ಹೀಗಾಗಿ ದೂತ ಆರ್‌.ಎನ್‌.ಎ.ಯು ಬ 
ಡಿ ಇನ್ನ ಎ,ಯಲ್ಲಿರುವ ತಳಿಸಂಕೇತಗಳನ್ನು ತನ್ನಲ್ಲಿ ಮೈಗೂಡಿಸಿಕೊಳ್ಳುತ್ತದೆ. 
ನಂತರ ಕೋಶಕೇಂದ್ರವನ್ನು ತ್ಯಜಿಸಿ ಕೋಶದ. ದ್ರವ್ಯವನ್ನು "ಸೇರಿದ ದೂತ ಆರ್‌.ಎನ್‌.ಎ. 
ಯಲ್ಲಿನ ತಳಿ ಸಂಕೇತಗಳನ್ನು ರೈಬೋಸೋಮಿನ ಆರ್‌ಎನ್‌ಎ, ಭಾಷಾಂತರಿಸುತ್ತಾ 
ತನ್ನಲ್ಲಿಗೆ ವರ್ಗಾವಣೆ ಆರ್‌.ಎನ್‌.ಎ. ಹೊತ್ತು ತಂದ ಅಮಿನೋ ಅಮ್ಲ ಗಳನ್ನು 
ಸರಣಿಯಲ್ಲಿ ಜೋಡಿಸುತ್ತದೆ. ಹೀಗೆ ಡಿ.ಎನ್‌,ಎ,ಯಲ್ಲಿರುವ ಸಂಕೇತವು ಆರ್‌.ಎನ್‌.ಎ 
ಗಳ ಮುಖಾಂತರ ಪ್ರೋಟೀನಿನ ರೀತಿಯಲ್ಲಿ ಭಾಷಾಂತರ ಹೊಂದುವುದನ್ನು ಕ್‌ 
ವಿಜ್ಞಾನದ “ ಕೇಂದ್ರ ನಿಯಮ” ಎಂದು ಕರೆಯಲಾಯಿತು. ಮೆಂಡೆಲನ ಜೀನ್‌ಗಳು | 
ಈಗ 8 ಡಿ.ಎನ್‌.ಎ, ಬ್ಬ ಹತ್‌ಕಣದ ಸರಣಿಯಲ್ಲಿ ಜೋಡಿಸಲ್ಪ ಟ್ರ, ತಳಿಸಂಕೇತಗಳಾಗಿ 
ಮಾರ್ಪಾಡು ಹೊಂದಿದವು. | 


ಮೆಂಡೆಲನ “ ಅನುವಂಶೀಯತಾ ಘಟಕಗಳು? ತೋರು ಮಾದರಿಯ ಯಾವು 
ದಾದರೊಂದು ಗುಣವನ್ನು ನಿಯಂತ್ರಿಸಬಲ್ಲುವು ಎಂದಿತ್ತು. ತದನಂತರ ಜೀನಿನ ' 
ಕಲ್ಪನೆ ಬದಲಾಗಿ ಜೀನ್‌ ಎಂಬುದು ಯಾವುದಾದರೊಂಡಾ ಕ ಕ್ರಿಯೆಯನ್ನು ಮಾಡು ' 
ಶೇರ:ಎಂದು: ನರಾಡಿ ಪಾಡಿ ಜೈವಿಕ ಕ್ರಿಯೆಯಲ್ಲಿ ಹಲವಾರು ಹಂತಗಳಿರು 
ತವೆ. ಈ ಹಂತಗಳೊಂದೊಂದನ್ನೂ ಒಂದೊಂದು ಕಿಣ್ವಗಳು ನಿಯಂತ್ರಿಸುತ್ತಿರುತ್ತವೆ. 
1935 ರವರೆಗೆ ಅಸ್ತಿ ತ್ರ ದಲ್ಲಿದ್ದ NS ಕಲ್ಪ ನೆಯ ಪ್ರ ಕಾರ ಈ ಎಲ್ಲಾ ಹಂತಗಳಿಗೆ ' 
ಅವಶ್ಯನಿರುವ ಕಣ ಗಳನ್ನೂ ಸ್ರೋಟೀನುಗಳನ್ನೂ ಒಂದೇ ಒಂದು ಜೀನ್‌ ಸಂಶೆ ಷಿ | 
ಸುತ್ತಿತ್ತು. ಜೈವಿಕ. ಕಿ Ws ಹಂತಗಳ ಪರಿಚಯವಾಗುತ್ತಿದ್ದಂತೆ ಈ ಪರಿಕಲ್ಪನೆ ' 
ಬದಲಾಗಿ “ಒಂದು ಜೀನ್‌-ಒಂದು ಕಣ ್ರಿವನ್ನು ಅಥವಾ ಒಂದು ಪೊ ್ರೀಟೀನನ್ನು | 
ಮಾತ್ರ ಸಂಶ್ಲೇಷಿಸಬಲ್ಲುದು ಎಂದು ಭಾವಿಸಲಾಯಿತು. 1960ರ ದಶಕದಲ್ಲಿ ಕಣ 
ಜೀವನಿಜ್ಞಾ ಶನ ಪ್ರೊ ನ್ರೀಟೀನು ತಯಾರಿಕೆಯ ರಹಸ ವನ್ನು ಬಯಲಿಗಿಟ್ಟಮೇಲ ಹಾಗೂ 
ಒಂದು ಜೀನ್‌ ಸ್ವತಂತ್ರವಾಗಿ ಕಾ ನಿಯಂತ್ರ ಕ್ಕೊಳಗಾಗಿರುತ್ತ ಜಿ 
ಎಂಬುದು ಅರಿವಾದ ಮೇಲೆ "" ಓಂದು ಸಿಸ್‌ಟಾ ತ್ರಾನು- ಒಂದು ಬಹುಸೆಸೆ ಡು '' ಎಂಬ 


ಜೀನ್‌ ಸಿದ್ಧಾಂತ ೨೭ 


ನ ಸಿದ್ಧಾಂತವನ್ನು ಪ್ರ ತಿಪಾದಿಸಲಾಯಿತು. ಈ ಸಿದ್ಧಾಂತದ ಪ್ರಕಾರ ಒಂದು ಕ್ರಿಯಾತ್ಮಕ 
ಜೀನ" ಒಂದಕ್ಕಿಂತ ಹೆಚ್ಚು ಪ್ರೋಟೀನುಗಳನ್ನು ಸಂಶ್ಲೇಸಿಸಬಲ್ಲದು, ಪ್ರತಿ ಕ್ರಿಯಾತ್ಮಕ 
ಜೀನಿನಲ್ಲೂ ಕೆಲವು ಸಾಕಾರ ಜೀನ್‌ಗಳೂ, ನಿಯಂತ್ರಕ ಜೀನ್‌ಗಳೂ ಇರುತ್ತವೆ, 
ನಿಯಂತ್ರಕ ಜೀನ್‌ಗಳು ಸಾಕಾರ ಜೀನ್‌ಗಳ ಕ್ರಿಯೆಯನ್ನು ನಿಯಂತ್ರಿಸುತ್ತ ನ, ಈ 
ನಿಯಂತ್ರಣ ವ್ಯವಸ್ಥೆಯನ್ನು ವಿದ್ಯುತ್‌ ಸ್ವಿಚ್ಛಿಗೆ ಹೋಲಿಸಬಹುದ ;. ಅವಶ್ಯಿವಿ ಬಾಗ 
ಸಾಕಾರ ಜೀನ್‌ಗಳು ಕ್ರಿಯಾಶೀಲವಾಗುವಂತೆಯೂ ಇಲ್ಲವಾದಲ್ಲಿ ನಿಪ್ಟಿ)ಯವಾಗಿರು 
ವಂತೆಯೂ ಇವು ಮಾಡುತ್ತವೆ. ಇದರಿಂದಾಗಿಯೇ ಒಂದೇ ಬಗೆಯ ಹಾಗೂ ಮೊತ್ತದ 
ಡಿ.ಎನ್‌.ಎ., ತನ್ಮೂಲಕ ಜೀನ್‌ಗಳನ್ನು ಹೊಂದಿದ್ದರೂ, ದೇಹದಲ್ಲಿನ ವಿವಿಧ ಆಂಗ 
ಗಳಲ್ಲಿನ ಕೋಶಗಳು ಭಿನ್ನ ವಾದ ಪ್ರೋಹೀನುಗಳನ್ನ ತಯಾರಿಸುವಂತಾಗಿರುವುದು, 
ಇವುಗಳು ಇಲ್ಲದಿದ್ದಲ್ಲಿ ಮಿದುಳಿನ ಕೋಶಗಳು ರಕ್ತ ಕಣಗಳಲ್ಲಿನ ಪ್ರೋಟೀನನ್ನೂ 
ಜಠರರಸಗಳನ್ನೂ, ರಕ್ಷಣಾವ್ಯವಸ್ಥೆ ಯಲ್ಲಿನ ಪ್ರತಿಕಾಯಗಳನ್ನೂ ಪಿತ್ತಕೋಶ 
ದಲ್ಲಿರುವ ಕಿಣ್ವಗಳನ್ನೂ ಒಟ್ಟಿಗೆ ಸಂಶ್ಲೇಷಿಸ ಬೇಕಾಗುತ್ತಿತ್ತು. 

1965ರ ನಂತರದ ಬೆಳವಣಿಗೆಯ ಕಥೆಯ ರೀತಿಯೇ ಬೇರೆ. ಅದುವರೆವಿಗೂ 
ಜೀನ್‌ಸಂಕೇತಗಳು, ಡಿ ಎನ್‌.ಎ.ಯ ಕಾರ್ಯಕ್ಷಮತೆಯ ಬಗ್ಗೆ ಅಭ್ಯಸಿಸುತ್ತಿದ್ದ 
ವಿಜ್ಞಾ ನಿಗಳು, ನೇರವಾಗಿ ಕೃತಕ ಡಿ.ಎನ್‌.ಎ, ತನ್ಮೂಲಕ ಕೃತಕ ಜೀನ್‌ಗಳನ್ನೇ 
ತಯಾರಿಸುವ ಸಾಹಸ ಮಾಡಿದರು. ಈ ನಿಟ್ಟಿನಲ್ಲಿ ಭಾರತಜನ್ಯ ಅಮೆರಿಕವಾಸಿ 
ಹರಗೋವಿಂದ ಖೊರಾನಾ ಸ್ವಲ್ಪ ಮಟ್ಟಿಗಿನ ಸಫಲತೆಯನ್ನು ಸಾಧಿಸಿದರು. 1970ರ 
ನಂತರ ಹೊಸ ತಂತ್ರಗಳು ಹಾಗೂ ಉಪಕರಣಗಳ ನೆರವಿನಿಂದ ಕ್ರಾಂತಿಕಾರಿ ಎನಿಸಿದ 
ಅನುವಂಶೀಯ ತಂತ್ರಶಾಸ್ತ್ರದ ಉದ್ಭವವಾಯಿತು. ಕಣಜೀವ ವಿಜ್ಞಾನದ ಕೇಂದ್ರ 
ಸಿದ್ಧಾಂತಕ್ಕೆ ಅಸವಾದವೆನಿಸುವ ಆರ್‌ ಎನ್‌,ಎ,ಯಲ್ಲಿರುವ ಸಂಕೇತಗಳನ್ನುಸಯೋಗಿಸಿ 
ಅದಕೆ ಪೂರಕವಾಗಿರುವ ಡಿ.ಎನ್‌,ಎ,ಯನ್ನು ಉತ್ಪಾದಿಸಬಲ್ಲ ಕಿಣ್ವವೊಂದರ 
ಅನ್ರೇಷಣೆ ಈ ಸಾಹಸಗಳಿಗೆ ಇಂಬು ಕೊಟ್ಟಿತು. " ರಿವರ್ಸ್‌ ಟ್ರಾನ್ಸ್‌ ಕ್ರಿಪ್ಟೇಸ್‌ ತ 
ಎಂದು ಕರೆಯಲಾದ ಈ ಕಿಣ್ರದ ನೆರವಿನಿಂದ ಯಾವುದೇ ನಿಶ್ಚಿತ ಪ್ರೋಟೀನನ್ನು 
ತಯಾರಿಸಬಲ್ಲ ದೂತ ಆರ್‌ ,ಎನ್‌.ಎ.ಯನ್ನು ಉಪಯೋಗಿಸಿಕೊಂಡು ಆ 
ಪ್ರೋಟೀನನ್ನು ನಿರ್ಧರಿಸುವ ಡಿ.ಎನ್‌.ಎ. ಜೀನ್‌ಗಳನ್ನು ತಯಾರಿಸಲು ಸಾಧ್ಯ 
ವಾಯಿತು. ತದನಂತರ ಅನ್ವೇಷಿಸಲಾದ “ ರಿಸ್ಟ್ರಿಕ್ಷನನ ಎಂಡೋನೂಕ್ಲಿಯೇಸ್‌ " 
ಎಂಬ ವರ್ಗದ ಕಿಣ್ವಗಳು ಡಿ.ಎನ್‌.ಎ.ಯನ್ನು ನಿಶ್ಚಿತ ಸ್ಥಳಗಳಲ್ಲಿ ತುಂಡರಿಸಿ ಬೇಕೆನಿಸಿದ 
ಜೀನ್‌ಗಳನ್ನು ಪ್ರತ್ಯೇಕಿಸುವ ದಾರಿ ತೋರಿದವು. ಬೆಕ್ಟೀರಿಯಾ ಹಾಗೂ ವೈರಸ್‌ 
ನಂತ ಸೂಕ್ಷ್ಮಜೀವಿಗಳ ಪುಟ್ಟ ಜೀನ್‌ಗಳನ್ನು ಪ್ರನಾಳದಲ್ಲಿ ತಯಾರಿಸಲಾಯಿತು, 
ಆದರೆ ಬಹುಕಣಜೀವಿಗಳ ಜೀನನ್ನು ಕೃತಕವಾಗಿ ತಯಾರಿಸಿ ಬಹುಕಣ ಜೀವಿಗಳ 
ಕೋಶದಲ್ಲೇ ಅವು ಕಾರ್ಯತತ್ಸರವಾಗುವಂತೆ ಮಾಡುವುದರಲ್ಲಿ ಪೂರ್ಣ ಸಫಲತೆ 
ki ವಿಜ್ಞಾನಿಗಳಿಗಿನ್ನೂ ಲಭಿಸಿಲ್ಲ. i 


US 


Pp 
ವಿಜ್ಞಾನ ಕರ್ಣಾಟಕ 


ಇದಕ್ಕೆ ಕಾರಣವೆಂದರೆ ಮೇಲ್ನೋಟಕ್ಕೆ ಜೀನಿನ ರಚನೆ ಅದರ ಕಾರ್ಯವಿಧಾನ ' 
ವನ್ನೆಲ್ಲಾ ಬಹುಮಟ್ಟಿಗೆ ಅರಿತಿದ್ದೇವಾದರೂ, ದಿನ ದಿನಕ್ಕೂ ಹೊಸ ಹೊಸ ವಿಸ್ಕ 
ಗಳು ಬಹುಕಣಜೀವಿಗಳ ಜೀನ್‌ ರಚನೆಯಲ್ಲಿ ಕಂಡುಬರುತ್ತಿರುವುದು, ಸಂಲಗ್ನತಾ' 
ನಿಯಮದ ಪ್ರಕಾರ ಹಾಗೂ ವ್ಯಾಟ್ಸ ನ್‌ ಮತ್ತು ಕ್ರಿಕ್‌ರ ಡಿ.ಎನ್‌.ಎ. ವಿನ್ಯಾಸ 
ದಂತೆಯೂ ಕೂಡ ಯಾವುದೇ ಒಂದು ಪ್ರೋಟೀನಿನ ನಿರ್ಧಾರಕ ಜೀನಿನಲ್ಲಿ ಆಮಿನೋ 
ಆಮ್ಲಗಳ ಸರಣಿಯನ್ನು ಸೂಚಿಸುವ ತಳಿಸಂಕೇತಗಳು ಒಂದರ ಪಕ್ಸುದಲ್ಲೊಂದು ಸರಳ 
ರೇಖೆಯಲ್ಲಿ ಜೋಡಿಸಲ್ಪ ಟ್ರ ರುತ್ತದೆ. ಬೆಕ್ಟೀರಿಯಾ ಹಾಗೂ ಹೆಲವು ವೈರಸ್‌ಗಳ 
ಡಿ.ಎನ್‌.ಎ ಭೋ ತುಂಡರಿಸಿ ಅವುಗಳ ನ್ಯೂಕ್ಲಿ ಯೋಟೈಡುಗಳ ಸ ಸರಣಿ ಕ ಕ್ರಮವನ್ನು ' 
ನಿರ್ಧರಿಸಿ, ಅವು ತಯಾರಿಸಿದ ಪ್ರೋಟೀನಿನಲ್ಲಿರುವ ಅಮಿನೋ ಆಮ್ಲಗಳ ಸರಣಿ' 
ಕ್ರಮಾಂಕದೊಂದಿಗೆ ಹೋಲಿಸಿದಾಗ ಇದು ಸತ್ಯವೆಂದು ಅರಿವಾಗಿತ್ತು. ಆದರೆ. 
1975ರ ನಂತರದ ಶೋಧನೆಗಳು ತಿಳಿಸಿದ್ದೇ ಬೇರೆ. ಬಹುಕಣಜೀವಿಗಳಲ್ಲಿ ಒಂದು 
ಜೀನಿನ ನ್ಯೂಕ್ಲಿ ಯೋಟೈಡು ಸರಣಿ ಒಂದರ ಪಕ್ಕ ಒಂದರಂತೆ ಇಲ್ಲ. ಅವು ಕೆಲವು 
ನ್ಯೂಕ್ಲಿಯೋಟೈಡುಗಳ ತುಣುಕುಗಳಂತೆ ಡಿ.ಎನ್‌.ಎ. ಸರಪಳಿಯ ವಿವಿಧ ಭಾಗಗಳಲ್ಲಿ ' 
ಹೆಂಚಿಹೋಗಿರುತ್ತದೆ, ಈ ಎಲ್ಲ ನ್ಯೂಕ್ಲಿ ಯೋಟೈಡು ತುಣುಕುಗಳೂ ಪ್ರೋಟೀನು" 
ಸಂಶ್ಲೇಷಣೆಯಾಗುವಾಗ ಪುನರ್‌ಸಂಯೋಜನೆಯಿಂದ ಹತ್ತಿರ ಜೋಡಿಸಲ್ಪಡುತ್ತವೆ, ' 
ತಳಿಸಂಕೇತವು ದೂತ ಆರ್‌.ಎನ್‌.ಎ.ಯ ರೂಪಕ್ಕೆ ಪರಿವರ್ತನೆಗೊಂಡು ಅದು : 
ಭಾಷಾಂತರಗೊಳ್ಳುವ ಮುನ್ನ ಪ್ರೋಟೀನು ಸಂಶ್ಲೇಷಣೆಗೆ ಅಗತ್ಯವಾದ ನ್ಯೂಕ್ಸಿ ಯೋ 
ಟೈಡು ಸರಣಿ ಮಾತ್ರ 'ಉಂದುಕೊಳ್ಳು ವಂತೆ ತುಂಡಾಗುತ್ತದೆ, ಪ್ರೋಟೀನು ' 
ಸಂಶ್ಲೇಷಣೆಗೆ ಅಗತ್ಯ ಜ್‌ ನ್ಯೂಕ್ಲಿ ಯೋಟ್ಫಿಡು ಸರಣಿಯನ್ನು " ಎಕ್ಸಾನು' Exon 
ಎಂದೂ, ಇವುಗಳನ್ನು ಬೇರ್ಪಡಿಸಿ ದೂರ ಮಾಡಿರುವ ಅನಗತ್ಯ ಸ ಸರಣಿಗಳನ್ನು | 
"ಇಂಟ್ರಾ ನು' (Intron) ಎಂದೂ ಕರೆಯುತ್ತಾ ಕಪ ರೃತಿಕಾಯಗಳನ್ನು ಸಂಶ್ಲೇಹಿಸುವ ' 
ಜೀನ್‌ ಗಳು ಇದಕ್ಕೆ ಒಂದು ಉದಾಹರಣೆ. 
ಇದರಂತೆಯೇ ಹಳೆಯ ಸಿದಾ ್ಲಿಂತಗಳನ್ನು ಹುಸಿಗೊಳಿಸಿದ ಸಿದ್ಧಾಂತ 
“ ಜಿಗಿಯುವ ಜೀನ್‌ "ಗಳದ್ದು. ಇತ್ತಿ, ಜಿಗೆ 1983ರಲ್ಲಿ ನೋಬೆಲ್‌ ಪಾರಿತೋಷಕ ' 
ಪಡೆದ ಶ್ರೀಮತಿ ಬಾರ್ಬರಾ 'ಮೆಕ್ಸಿಂಟಾಕ್‌ ಅವರ ಸಂಶೋಧನೆಗಳಿಂದ ಪ್ರಾರಂಭ 
ವಾದದ್ದು ಈ ಪರಿಕಲ್ಪನೆ, 1952ರಲ್ಲೇ ತಮ್ಮ ಹಲವು ಪ್ರಯೋಗಗಳಿಂದ ಮೆಳ್ಳಿ . 
ಜೋಳದ ಗಿಡಗಳಲ್ಲಿ. ಅಸ್ಥಿರ ಜೀನ್‌ಗಳಿರುತ್ತ ವೆಂದೂ, ಇವು! ಒಂದು ಸ್ಥಾನದಿಂದ ' 
ಮತ್ತೊಂದು ಸಾ ನಕ್ಕೆ ಜಿಗಿಯುತ್ತಾ ತಮ್ಮ ಸಮೀಪದಲ್ಲಿರುವ ಇತರೇ ಜೀನ್‌ ಗಳಲ್ಲಿ : 
ವಿಕೃತಿಯನ್ನೋ ಅಥವಾ ಅವುಗಳ ಕಾರ್ಯವಿಧಾನವನ್ನು ಬದಲಿಸುವುದನ್ನೊ e 
ಮಾಡುತ್ತ ವೆ ಎಂದು ಈಕೆ ಪ್ರತಿಪಾದಿಸಿದ್ದರು. ಅಂದು ಪ್ರ ಚರಿತವಾಗಿದ್ದ ಸಂಲಗ್ನತಾ 
ನಿಯಮಕ್ಕೆ ಇದು ವಿರೋಧವಾದ್ದ ರಿಂದ ವಿಜ್ಞಾ ನಿ ನಿಗಳು ಈ ಸಂಶೋಧನೆಗಳ ಮು: | 
ಸಿದ್ದರು. 1975ರ ತರುವಾಯ ಬೆಕ್ಸಿ (ರಿಯ್ಸಾ ವೈರಸ್‌, 4 


ಜೀನ್‌ ಸಿದ್ಧಾಂತ ೨೯ 


ಕೂಡಾ ಜಿಗಿಯುವ ಜೀನ್‌'ಗಳಿವೆ ಎಂದು ಡಿ.ಎನ್‌.ಎ ಯಲ್ಲಿನ ಕ್ಷಾರಸರಣಿಯ ನಿರ್ಧಾರ 
ಮಾಡಿ ಒಂದರೊಡನೊಂದು ಹೋಲಿಸುವುದರ ಮೂಲಕ ವಿಜಾ ಸ್ಹಿನಿಗಳು ಸ 
ಡಿದರು. ಮೆಂಡೆಲನಂತೆಯೇ ಮೂಲೆಗೆ ತಳ್ಳಲ್ಪಟ್ಟಿದ್ದ ಶ್ರಿ (ಮತಿ ಮೆಕ್ಸಿಂಟಾಕ 
ಕಾದಗಳಿಗೆ ಬೆಲೆ ಮತ್ತೆ ಬಂತು. ಈ ಸಿದ್ಧಾಂತದ ಪ್ರಕಾರ ಈ ಅಸ್ಥಿರ (ನ 
ವರ್ಣತಂತುವಿನ ಜಂ ಸ್ಥಾನದಿಂದ ಮತ್ತೊ ನು ಸ್ಥಾನಕ್ಕೆ ಚಲಿಸಿದಾಗ, ಅವುಗಳ 
wo ಹಾಗೂ ಹೊಸಸಾ ನಗಳಲ್ಲಿ ಹಾಗೂ ಅವುಗಳ ಸುತ್ತ ಮುತ್ತ ಇರುವ 
ಜೀನ್‌ಗಳ ರಸಾಯನಿಕ ರಚನೆಯಲ್ಲಿ ವ್ಯತ್ಯಾಸವಾಗಿ ವಿಕೃ ತಿಗಳುಂಟಾಗುತ್ತ ವೆ. 
ನಿಷ್ಟ್ರಿಯವಾಗಿದ್ದ ಜೀನ್‌ಗಳು ಕ್ರಿಯಾಶೀಲವಾಗಿಯೂ ಕ್ರಿಯಾತ್ಮ ಕವಾಗಿದ್ದ ಜೀನ್‌ 
ಗಳು ನಿಷ್ಕ್ರಿಯ "ಅಗಬಲ್ಲವು. ಹೀಗೆ ಜಿಗಿಯುವ ಜೀನ್‌ಗಳು ಉಳಿದ ಜೀನ್‌ಗಳ ಕ್ರಿಯೆ 
ಯನ್ನೆ ಬದಲಿಸಿಬಿಡುತ್ತವೆ. 
ಹೀಗೆ ಮೆಂಡೆಲನ ಸರಳ ಸಂಕರ ಪ್ರ ಯೋಗಗಳಿಂದ ಪಾ ್ರಿರಂಭವಾದ ಅನುವಂಶೀ 
'ಯತೆಯ ಅಧ್ಯಯನ ಒಂದು ಸ ಪ್ರುವಹಿಸುತ್ತಿ ಡಿ. " ವಿಕಾಸವಾದ ', 
ಸಿ ಭಕರ ಸ್ರ, b ಸೂಕ್ಷ್ಮಜೀವಿಶಾಸ್ತ್ರ 1 ರಸಾಯನಶಾಸ್ತ್ರ ಜೀವರಸಾಯನೆ 
ಸ್ತ” ಹೀಗೆ ಹಲವು ಶಾಸ್ತ್ರಗಳು ರುರಿಗಳಾಗಿ ಹರಿದು ಅನುವ ಶಾಸ್ತ್ರದ 
| ROM ಹಲವು ಜ್ಞಾ ನದ ರುರಿಗಳನ್ನು ಒಳಗೂಡಿಸಿಕೊಂಡ " ತಳಿಶಾಸ್ತ್ರ ಸ 
ಪ್ರವಾಹದ ರಭಸ ಹಾಗೂ ಪ ದ್ರ ಮಾಣದಲ್ಲಿ ವ್ಯತ್ಯಾ ಸವಾಗಿದ್ದು ಸಹಜವೇ ಸರಿ. ಪ್ರಸ್ತುತ 
ಅಕಿ ರಭಸದಿಂದ ಸಾಗುತ್ತಿ ರುವ ಈ ನದಿಗೆ ತನ್ನ ಗತಿಯ ಮಧ್ಯೆ ಬಂದ ನ 
ಸೆಳೆದೊಯ್ಯುವ ಶಕ್ತಿ ಜಾಜಿ ಹಾಗಾಗಿ ಹೆಚ್ಚು ಹೆಚ್ಚು ಯುವ ವಿಜ್ಞಾ ನಿಗಳು ಇದರತ್ತ 


ಆ 3188 ಕರಾಗಿರುವುದರಲ್ಲಿ ಅಚ್ಚರಿಯೇನಿಲ್ಲ. 


ನಿಜ್ಞಾನಿವಾಣಿ" 


ನಿನ್ನನೇ ನೀನು ಅರಿತುಕೋ. ಅವರೆಂದರು, ಇವರೆಂದರು ಎಂದು ನಂಬಬೇಡ. ಏಕೆ, ಹೇಗೆ, ' 
ಯಾವುದಕ್ಕೆ ಎಂಬುದನ್ನು ವಿಚಾರಮಾಡು. 


ಸ್‌ (ಕ್ರಿ.ಪೂ. 4707--399) ' 
ಗ್ರೀಕ್‌ ತತ್ತ್ವಜ್ಗಾ ನಿ 


ಇ 


ನನ್ನ ಕೊಟ್ಟಭಾಷೆಯನ್ನು ನಡೆಸಿಕೊಡುತ್ತೇನೆ ಎಂದು ಆಣೆ ಇಟ್ಟು ಹೇಳುತ್ತೇನೆ. ನನ್ನ 
ಸಾಮರ್ಥ್ಯ ಹಾಗೂ ಮತಿಗೆ ಅನುಗುಣವಾಗಿ ನಾನು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತೇನೆ. ತಪ್ಪಿನಿಂದಾಗಲಿ " 
ಹಾಗೆ ಮಾಡು ಎಂದು ಮತ್ತೊಬ್ಬರು ಹೇಳಿದ್ದರಿಂದಾಗಲಿ ನಾನು ಯಾರಿಗೂ ಮರಣಾಂತಿಕ ಔಷಧಿ * 
ಕೊಡುವುದಿಲ್ಲ. ನಾನು ಯಾವ ಮನೆ ಒಳಹೊಕ್ಕೆದರೂ ಅದು ಅಲ್ಲಿಯ ರೋಗಿಗೆ ಸಹಾಯಮಾಡುವು * 
ದಕ್ಕೇ. ನನ್ನ ವೃತ್ತಿಯಲ್ಲಿ ನಾನು ಗಮನಿಸುವದನ್ನು ಏನಾದರೂ ಅದು ಪ್ರಕಾಶಕ್ಕೆ ಬರಬಾರದ್ದಾಗಿದ್ದರೆ 
ಅದರ ವಿರುದ್ಧ ನಾನು ನಡೆದುಕೊಳ್ಳುವುದಿಲ್ಲ. 


ಹಿಪ್ಪಾಕ್ರಟೇಸ್‌ (ಕ್ರಿ.ಪೂ. 4602-377?) ' 
ಗ್ರೀಕ್‌ ವೈದ್ಯ 


ವಿಜ್ಞಾನಿ ಮುಂದುವರೆಯುವುದು ಎಣಿಕೆ ಮತ್ತು ಪ್ರಯೋಗಗಳಿಂದ. ಸತ್ಯಾನ್ವೇಷಣೆಯೇ. 
ಅದರ ಉಸಿರು. ಪ್ರಕೃತಿನಿಯಮಗಳನ್ನೂ ಅವುಗಳ ಕಾರಣವನ್ನೂ ಕಂಡುಕೊಳ್ಳುವುದೇ ಆದರ ಸ 
ಪ್ರಯತ್ನ. 


ರೋಜರ್‌ ಬೇಕನ್‌ (ಸು, 1214-94). 
ಇಂಗ್ಲೆಂಡಿನ ವಿಜ್ಞಾ ನಿ be” 


ನಾನು ವಿಜಾ ನದಲ್ಲಿ ಮತ್ತ ತ್ರಷ್ಟನ್ನು ಏನಾದರೂ ಕಂಡಿದ್ದರೆ ಅದು ಮಹಾಮೆ 
ಭುಜಗಳ ಮೇಲೆ ನಾನು ನಿಂತಿದ ರಿಂದಲೇ. 4 


ಟು 


ವ 


NE 
Me 


ಎಸ್‌. ರಾಮಪ್ರಸಾದ್‌" 


ರಾತ್ರಿ ಆಕಾಶದ ಕತ್ತಲು 


ಕಲ್ಪಗಳನ್ನೂ ಹಾದುಬಂದಿರುವ ಭೂಮಿಯ ಮೇಲೆ ಆದಿಮಾನವನ ಉಗಮ 
ಆದದ್ದು ಸುಮಾರು 10 ಲಕ್ಷ ವರ್ಷಗಳ ಹಿಂದೆ ಎನ್ನುವುದು ಒಂದು ಲೆಕ್ಚ, ಶತಮಾನ 


va 
4 


ಗಳು ಉರುಳಿದಂತೆ ಮಾನವನಲ್ಲಿ ಉತ್ಪುಕಪ್ರವೃತಿ, ಚಿಂತನಪ್ರವೃತ್ತಿಗಳು ಅವಿರ್ಭವಿ 
ಸಿದುವು. ಕಾಲಕ್ರಮೇಣ ಸಂಶೋಧನಪ್ರವೃತ್ತಿ, ಅನ್ವೇಷಣ ಪ್ರವೃತ್ತಿಗಳು ಅವನಲ್ಲಿ 
ಮನೆಮಾಡಿಕೊಂಡು ತನ್ನ ಸುತ್ತಲೂ ಇರುವ ಪರಿಸರವನ್ನೂ ಮೇಲಿನ ಆಕಾಶವನ್ನೂ 

ಅಲ್ಲಿ ರಾರಾಜಿಸುವ ಆಕಾಶಕಾಯಗಳನ್ನೂ ಅವಲೋಕಿಸಿ ಅವುಗಳ ಸ್ವರೂಪ ಏನು 


ಎಂಬುದನ್ನು ತಿಳಿದುಕೊಳ್ಳ ಬೇಕು ಎಂಬ ವಾಂಛೆ ಅವನಲ್ಲಿ ಮೂಡಿತು. 


ಪ್ರಾಚೀನರ ಕಲ್ಪನೆ 

ಸೊರ್ಯ, ಚಂದ್ರ, ಗ್ರಹಗಳು, ನಕ್ಷತ್ರಗಳು ಮುಂತಾದವುಗಳ ಬಗ್ಗೆ ತಕ್ಕಮಟ್ಟಿಗೆ 
$ರಿಚಯಮಾಡಿಕೊಂಡ ಮಾನವನಿಗೆ ವರ್ಷದ ಕೆಲವು ಅವಧಿಯ ರಾತ್ರಿಯ ನಿರ್ಮಲ 
3ಕಾಶದಲ್ಲಿ ಹಾಲು ಚೆಲ್ಲಿದಂತೆ ಮಸುಕು ಮಸುಕಾಗಿ ಹರಡಿರುವ ದೃಶ್ಯ ಅಚ್ಚರಿ 
ನ್ನು ಉಂಟುಮಾಡಿತು. ಕಣ್ಣಿಗೆ ಗೋಚರಿಸುವ ನಕ್ಷತ್ರಗಳಿಗಿಂತ ಸ್ವರೂಪದಲ್ಲಿ 
ನ್ನ ಗಿದ್ದ ಈ ದೃಶ್ಯಾವಳಿಯನ್ನು ಕುರಿತು ಆತ ಚಿಂತಿಸಿದ. ಭೂಮಿಯ ಮೇಲೆ 
ಂಡಿದ್ದ ವಿವಿಧ ಸಂಪ್ರದಾಯದ ವಿವಿಧ ಸಂಸ್ಥ ತಿಯ ಬುದ್ಧಿವಂತ ಜನ ಈ 
ಗಿ ನಾನಾಸರಿಯಲ್ಲಿ ಅಭಿಪ್ರಾಯ ತಾಳಿದರು. ಮುಸುಕುಮುಸುಕಿನ ಈ 
ೋ ಈಜಿಪ್ರಿಯನ್ನರಿಗೆ ಅವರ ಇಸಿಸ್‌ ಜೇವತೆ ಜೆಲ್ಲಿಹೋದಂಥ ಗೋದಿಯ 
ಇದಲ್ಲಿ ಇತ್ತು, ಇಂಕ ನಾಗರಿಕರು ಇದನ್ನು ಸ್ವರ್ಣಮಯ ನಕ್ಷತ್ರಗಳ 
< ರ್ಕ ಉಪಸಂಪಾದಕ (ವಿಜ್ಞಾನ), ಕನ್ನಡ ವಿಶ್ವಕೋಶ, 
ಸಗಂಗೋತ್ತಿ, ಮೈಸೂರು 570 006 


೩೨ ವಿಜ್ಞಾನ ಕರ್ಣಾಟಕ 


ಧೂಳು ಎಂದು ಬಗೆದರು. ಎಸ್ಸಿಮೋ ಜನರ ಪಾಲಿಗೆ ಇದು ಮಂಜುಗಡ್ಡೆಂ ಸೆ 
ಹಾಸಿನೋಪಾದಿಯಲ್ಲಿತ್ತು. ಗವಿ, ಗುಹೆಗಳಲ್ಲಿ ವಾಸಮಾಡುತ್ತಿದ್ದ ಪೊದೆಗಾಡಿನ 
ಜನರಿಗೆ ಶಿಬಿರಾಗ್ನಿಯ ಬೂದಿ ಚೆಲ್ಲಿದ ಹಾಗೆ ಭಾಸವಾಗಿತ್ತು. ಅರಬ್ಬ ರಿಗೆ ನದಿಯೋ | 
ಪಾದಿಯಲ್ಲಿ, ಪಾಲಸೇಸ್ಯದವಂಗ ಮೋಡವನ್ನು ಕಬಳಿಸುವ ತಿಮಿಂಗಿಲವೊ 1. ್ಳ | 
ಟ್ಯೂಟನ್ನ ರಿಗೆ ಸ್ವರ್ಗಮಂದಿರಕ್ಕೆ ಕೊಂಡೊಯ್ಯುವ ರಾಜಮಾಾರ್ಗದಂತೆಯೂ ' 
ಪ್ರಾ ಚ ಸಂಚರಾಸ್ಟ್ರಗಳ ಒಕ್ಕೂಟದವರು ಎನಿಸಿದ ಇರಾಕಾಯರ್‌ ಜನರಿಗೆ ಅ 
ಸೋನಿಮ ಪನಿತ್ರಸ್ಥ ಳಕ್ಕೆ ಕರೆದೊಯ್ಯುವ ದಾರಿಯಂತೆಯೂ ಕ್ರೈಸ್ತರಿಗೆ ರೋಮ್‌ 
ನಗರಕ್ಕೆ ಜಾಡಿ ದಾರಿಯಂತೆಯೂ ಅನಿಸಿತು. ಭಾರತೀಯರಿಗೆ ಅದು" 
Mi ಅಡ್ಡಾಡುವ ಜೀವತೆಗಳ ಮಾರ್ಗ ಎಂಡೋ ದೇವಾದಿದೇವತೆಗಳು ತ 
ದಾರಿ ಉದ್ದಕ್ಕೂ ಚೆಲ್ಲಿರುವ ಕ್ಷೀರವೆಂದೋ ಅನ್ನಿಸಿದ್ದು ಉಂಟು. ಹೀಗೆಂದೇ ಅದನ್ನು 
ಕ್ಷೀರಪಥ ಎಂದರು. ಪ್ರಾ ಚೀನ ಭಾರತೀಯರ ಪುರಾಣದ ಕಥೆಯೊಂದರ ರೀತ್ಯ ಆದು: 
ದೈವದತ್ತವಾದ ಗಂಗಾಮಾತೆಯ ಪ್ರವಾಹ. ಭಗೀರಥನ ಪ್ರಾರ್ಥನೆಯನ್ನು ಈಡೇರಿ 
ಸಲು ಪರಮೇಶ್ವರ ಆಕಾಶಗಂಗೆಯನ್ನು ಹರಿಯಬಿಟ್ಟು ಭೂಮಿಯ ಮೇಲೆ ಬೀಳುವಂತೆ. 
ಮಾಡಿದನಂತೆ. "ಎಂತಲೇ ಮನಸೆಳೆಯುವ ಈ ಆಕಾಶನ್ಯ ಶ ವನ್ನು ಆಕಾಶಗಂಗೆ (ಮಿಲ್ಫೀ' 
ವೇ) ಎಂದು ಕರೆದರು. 


I ತಯ ಯ ಒಬ ಸ ಪಜ 


ವಿಶ್ವ-ಬ್ರಹ್ಮಾ ೦ಡ 


ನಮಗೆ ಕಾಣುವ ಆಕಾಶ, ಅದರ ಅಡ್ಡ ಹಾಯುವ ಸೂರ್ಯ ಚಂದ್ರ ನಕ್ಷತ್ರ, 
ರಾತ್ರಿಯ ವೇಳೆ ನೂಡಲ್‌ WENN ಇತ್ಯಾದಿಗಳನ್ನು hed { 
ಈ ಸಮಸ್ಮ ಭೂಮಂಡಲವನ್ನೂ ಸೇರಿಸಿಕೊಂಡಂತೆ ಇರುವ ವ್ಯವಸ್ಥೆ ಗೆಬ್ಬ ಹದಾಕಾಶ 
ಅಥವಾ "ವಿಶ್ವ (ಯೂನಿವರ್ಸ್‌) ಎಂದು ಹೆಸರು. ಹಿಂದಕೆ ಚಿಂತನೆಶೀಲರೂ. 
ದಾರ್ಶನಿಕರೂ ಮೇಧಾವಿಗಳೂ ಈ ವಿಶ್ವದ ಸ್ವರೂಪದ ಬಗ್ಗೆ ಚಿಂತಿಸಿ ಬೇರೆ ಬೇಕಿ. 
ಅಭಿಪ್ರಾಯಗಳನ್ನು ಮಂಡಿಸಿದರು. ಕ್ರಿಸ ಸ ಪೂರ್ವ ಸುಮಾರು 4000 ವರ್ಷಗಳಷ್ಟು 
ಹಿಂದೆಯೇ ಮೇಲೆ ಕಾಣಿಸುವ ಆಕಾಶದ ಖಗೋಳಾಕಾಶದ- ಅಧ್ಯಯನವನ್ನು, 
ಸಾಂಪ್ರದಾಯಿಕ ರೀತಿಯಲ್ಲಿ ಪ್ರಾರಂಭಿಸಿದವರು ಸುಮೇರಿಯನ್ನರು. ಕಾಲಕ್ರಮೇಣ, : 
ಕ್ರಿ.ಪೂ. ಸುಮಾರು 190-120ರ ಅವಧಿಯಲ್ಲಿ ಗ್ರೀಕ್‌ Res ಜ್ಞ! 
ಹಿಪ್ಫಾರ್ಕಸ್‌, ಭೂಗೋಳಶಾಸ್ತ್ರಜ್ಞ ಎರಾಟಾಸ್ಥೆ ನೀಸ್‌ (ಕ್ರಿ ಬ | 
ಅರಿಸ್ಟಾರ್ಕಸ್‌ (ಕ್ರಿ.ಪೂ. 3ನೆಯ ಶತಮಾನ), ಟಾಲಮಿ ಶ್‌ 127-151) 
ಮುಂತಾದವರು ಭೂಮಿಯ ಸಾ ಿನಮಾನದ ಬಗ್ಗೆ ಸಾಕಷ್ಟು ವಾದಗಳನ್ನು 
ಮುಂದಿಟ್ಟರು. ಸೂರ್ಯಚಂದ್ರಾ ದಿ ಕಾಯಗಳು ಭೂಮಿಯನ್ನು "ಪ್ರದಕ್ಷಿಣೆ ತ 
ತ್ತವೆ ನೀ ಬುದು ಇವರ ಪ ಚಿಂತನಪ್ರ ಜ್ಞ ಮುಂಡುವರತೊತೆ ಪೋಲಂಡಿನ 
ನಿಕೊಲಾಸ್‌ ಕೋಪರ್ನಿಕಸ್‌ (1473-1543) ಎಂಬವ ಸೂರ್ಯಕೇಂದ ಸಾ | 


Hit Lc 


ರಾತ್ರಿ ಆಕಾಶದ ಕತ್ತಲು ೩ 


ಮಂಡಿಸಿದ. ಮುಂದೆ ಟ್ರೈಕೋ ಬ್ರಾಹಿ, ಕೆಪ್ಲರ್‌, ಗೆಲಿಲಿಯೋ, ನ್ಯೂಟನ್‌ ಮೊದ 

' ಲಾದವರು ಖಗೋಳಾಧ್ಯಯನವನ್ನು ಶಾಸ್ತ್ರೀಯವಾಗಿ ಮುಂದುವರೆಸಿದರು. ಅವರು 
ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ಅನುಸರಿಸಿಕೊಂಡೇ ಆಕಾಶದ ವಿದ್ಯಮಾನಗಳ 
ಬಗ್ಗೆ ಇಲ್ಲಿಯತನಕ ಅಶ್ಚರ್ಯಪಡುವಂಥ ರೀತಿಯಲ್ಲ ವಿವಿಧಬಗೆಯ ಸಿದ್ಧಾಂತಗಳೂ 
ನಿರೂಪಣೆಗಳೂ ಮೈದಳೆದಿವೆ. ಇಪ್ಪತ್ತನೆಯ ಶತಮಾನದಲ್ಲಂತೂ ವಿಶ್ವದ ನಿಜ 
ಸ್ವರೂಪವನ್ನು ಅರಿಯಲು ಆಗಿರುವ ಪ್ರಯತ್ನಗಳನ್ನು ಮಾನವನ ಸಿದ್ಧಿ ಸಾಧನೆಗಳ 
ಪ್ರತೀಕಗಳು ಎನ್ನಬಹುದು. 


ಚಿಂತನೆ 


ವಿಶ್ವ ಎಂದರೇನು? ನಮ್ಮ ಸೂರ್ಯನನ್ನೂ ಒಳಗೊಂಡಂತೆ ಇರುವ, ಅಸಂಖ್ಯಾತ 
: ನಶ್ಷತ್ರಗಳನ್ನೂ ನಮ್ಮ ಕಣ್ಣಿಗೆ ಕಾಣುವ ಆಕಾಶಗಂಗೆಯನ್ನೂ ಉಳ್ಳಂಥ ವ್ಯವಸ್ಥೆ. 
ಈ ವ್ಯವಸ್ಥೆಗೆ ನಮ್ಮ ಬ್ರಹ್ಮಾಂಡ (ಗ್ಯಾಲೆಕ್ಸಿ) ಎಂದು ಹೆಸರು. ಸಹಸ್ರಾರು ದಶಲಕ್ಷ 
ದಶಲಕ್ಷ ಸಂಖ್ಯೆಯ ನಕ್ಷತ್ರಗಳನ್ನು ಹೊಂದಿರುವ ನಮ್ಮ ಬ್ರಹ್ಮಾಂಡ, ಇಂಥ 
ಅಸಂಖ್ಯಾತ ಸಂಖ್ಯೆಯ ಬ್ರಹ್ಮಾಂಡಗಳು, ವಿವಿಧ ಬಗೆಯ ನಕ್ಷತ್ರಗಳು, ಬಹಳಷ್ಟು 
ವಿಸ್ತಾರಕ್ಕೆ ವ್ಯಾಪಿಸಿಕೊಂಡಿರುವ ಬಾಹ್ಯಾಕಾಶದ ದೂಳು ಮತ್ತು ಅನಿಲರಾಶಿ 
| ಮುಂತಾದವುಗಳ ಸಮುನಾಯವೇ ವಿಶ್ವ (ಯುನಿವರ್ಸ್‌), ಕಣ್ಣಿಗೆ ಕಾಣುವ, 
ಜೀವಾಧಾರ ಎನಿಸಿರುವ ಜಗದೋದ್ದಾರಕ ಸೂರ್ಯ ಭೂಮಿಯಿಂದ 148,800,000 
ಕೆಲೋಮೀಟಿರುಗಳ ದೂರದಲ್ಲಿ ಇದೆ. ಇಂಥ ಕೋಟ ಸೂರ್ಯರು ನಕ್ಷತ್ರ ಗಳೋಪಾದಿ , 
ಯಲ್ಲಿ ತಮ್ಮ ತಮ್ಮ ಸ್ತಾನಗಳೆ ಪ್ರಕಾರ ಆಕಾಶದಲ್ಲಿ ಬೆಳಗುತ್ತಿದ್ದಾರೆ. ವಿಶ್ವದ ಒಂದು 
ಭಾಗ ನಮ್ಮ ಬ್ರಹ್ಮಾಡ (ಅಥವಾ ಆಕಾಶಗಂಗೆ). ಈ ಬ್ರಹ್ಮಾಂಡದ ಕೇಂದ್ರಭಾಗ 
ದಿಂದ ಸೂರ್ಯ ಲಕಾ ೦ತರ ಕಿಲೋಮೀಟರುಗಳ ದೂರದಲ್ಲಿದೆ. ಸೂರ್ಯನ ಸುತ್ತಲೂ 
ಪ್ರದಕ್ಷಿಣೆ ಹಾಕುವ ಗ್ರಹಗಳ ಪೈಕಿ ಭೂಮಿಯೂ ಒಂದು. ಭೂಮಿಗೆ ಸೂರ್ಯ 
ಬೆಳಕನ್ನು ನೀಡುತ್ತಿದೆ. ಸೂರ್ಯ ಇಲ್ಲದಿದ್ದಾಗ, ಅಂದರೆ ರಾತ್ರಿಯ ವೇಳೆ ಚಂದ್ರ 
ಇರಬಹುದು. ಚಂದ್ರನಿಂದ ಬೆಳಕು ಬರುತ್ತದೆ. ಚಂದ್ರ ಇದ್ದರೂ ಸರಿಯೆ ಇಲ್ಲದಿದ್ದರೂ 
ಸರಿಯೆ ಆಕಾಶದಲ್ಲಿ ಲಕ್ಸಾಂತರ ನಕ್ಷತ್ರಗಳು ಇರುತ್ತವೆ. ನಕ್ಷತ್ರಗಳು ಸೂರ್ಯ 
ನಂತೆಯೇ ಉರಿಯುವ ಅಗ್ನಿಕಾಯಗಳು.  ಸೂರ್ಯನಿಲ್ಲದಿದ್ದರೂ ಈ ಲಕ್ಸಾಂತರ 
ನಕ್ಷತ್ರಗಳಿಂದ ಭೂಮಿಗೆ ಬರುವ ಬೆಳಕು ರಾತ್ರಿಯ ವೇಳೆಯಲ್ಲೂ ಭೂಮಿಯ 
ಮೇಲೆ ಬಿದ್ದು ರಾತ್ರಿಯ ಹೊತ್ತೂ ಬೆಳಕು ಇರಬೇಕಲ್ಲವೆ? ಹಾಗೆ ಏಕೆ ಇಲ್ಲ? ಎಂಬ 
ಪ್ರಶ್ನೆಯನ್ನು ಹಾಕಿಕೊಂಡವ ಜರ್ಮನಿಯ ವೈದ್ಯ ಹೈಸ್ರಿಕ್‌ ಆಲ್ಬರ್ಸ್‌. ಅವನ 
ಚಿಂತನೆ ಮುಂದಿನ ಮಹಾ ಅವಿಷ್ಠಾರಕ್ಕೆ ನಾಂದಿಮಾಡಿಕೊಟ್ಟಿ ತು. 


೩೪ ವಿಜ್ಞಾನ ಕರ್ಣಾಟಕ 


ವಿರೋಧಾಭಾಸ ' 
ತಾತ್ತಿ ಏಕವಾಗಿ ಹೇಳಿದರೆ ಭೂಮಿಗೆ ಸೂರ್ಯನಿಂದ ಒದಗುವ ಬೆಳಕು ಅರ್ಧದಷ್ಟು 


ಮಾತ್ರ ; ಉಳಿದ ಅರ್ಧ ಬೆಳಕು ಆಕಾಶದಲ್ಲಿನ ಕೋಟ್ಯಂತರ ನಕ್ಷತ್ರಗಳಿಂದ ಬರುತ್ತದೆ. 
ಹೀಗಿದ್ದರೂ ನಡುರಾತ್ರಿಯ ಆಕಾಶ ನಡುಹಗಲಿನಂತೆ ಏಕೆ ಇಲ್ಲ? ಈ ಪ್ರಶ್ನೆ" 
ಆಲ್ಬರ್ಸನ ತಲೆಯಲ್ಲಿ ಗೊಯಗುಡುತ್ತಿತ್ತು. ಆಕಾಶದ ಬಗ್ಗೆ ವಿಜ್ಞಾನಿಗಳಿಗೆ ಈಗ ' 
ಇರುವಷ್ಟು ಜ್ಞಾನ ಆಥವಾ ಅರಿವು ಆಗ ಆಲ್ಬರ್ಸನಿಗೆ ಇರಲಿಲ್ಲ. ನಿಜ, ಆದರೆ ಅವನ | 
ಚಿಂತನಪ್ರವೈತ್ತಿ ಊರ್ಧ್ವಮುಖವಾಗಿತ್ತು. ಅವನಿಗೆ ಆಗ ಅರಿವಿದ್ದ ನಕ್ಷತ್ರಗಳ 
ಸ್ವರೂಪ, ಅವು ಇರುವ ದೂರ, ಅವುಗಳಿಂದ ಹೊರಬರುವ ಬೆಳಕು ಇತ್ಯಾದಿಗಳ ಬಗ್ಗೆ 
ಕಠಿಣತರವಾದ ಲೆಕ್ಕಾಚಾರಗಳನ್ನು ಮಾಡಿದ ಮೇಲೆ ರಾತ್ರಿಯ ಆಕಾಶ ಕತ್ತಲಾಗಿ" 
ಇರಬಾರದು ಎಂಬುದೇ ಅವನ ವಾದವಾಗಿತ್ತು, ನಡುರಾತ್ರಿ ಯಲ್ಲೂ ಭೂಮಿಯಾದರೊ 
ಬೆಳಕು ಮತ್ತು ಉಷ್ಣದಿಂದ ಕೂಡಿರಬೇಕಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಅದು ಪ್ರಜ್ವ್ವಲಿ 
ಸುತ್ತಿರಬೇಕಿತ್ತು. ಇದು ಅವನ ವಾದಸರಣಿ. ಅವನ ವಾದ ಸರಣಿಗೆ ಪೋಷಕ" 
ವಾಗಿದ್ದ ಮಾತುಗಳು ಇವು “ಈ ನಮ್ಮ ವಿಶ್ವವನ್ನು ಒಂದು ಬೃಹತ್‌ ಗೋಳ ಎಂದು 
ಭಾವಿಸಿ, ಇದರ ಹೊರಗೆ, ಅದರ ಮೇಲ್ಮೈಯಲ್ಲಿ ಕೋಟ್ಯನುಕೋಟ ನಕ್ಷತ್ರಗಳೂ 
ನಕ್ತ್ಷತ್ರಪುಂಜಗಳೂ ಇವೆ ನನ್ನಿ. ಇಂಥ ಬೃಹೆದ್‌ ಗೋಳದ ನಡುವೆ ನಮ್ಮ ಭೂಮಿ ' 
ಇಡೆ ಎಂದುಕೊಳ್ಳೋಣ. ಕೋಟ್ಯನುಕೋಟ ನಕ್ಷತ್ರಗಳಿಂದ ಹೊರಟ ಬೆಳಕು 
ಭೂಮಿಯ ಮೇಲೆ ಬೀಳುತ್ತದೆ. ದೂರದ ನಕ್ಬತ್ರಗಳಿಂದ ಬರುವ ಈ ಬೆಳಕು ನಮಗೆ' 
ಬಲು ಮಂದವಾಗಿ ಕಾಣಿಸುತ್ತವೆ. ನಕ್ಸೃತ್ರಗಳು ಎಷ್ಟೇ ದೂರದಲ್ಲಿದ್ದರೂ ಅವುಗಳ 
ಸಂಖ್ಯೆಯನ್ನು ಗಮನಿಸಿದರೆ, ಅವುಗಳಿಂದ ಬರುವ ಬೆಳಕು ನಮ್ಮ ಭೂಮಿಯ ಮೇಲೆ 
ಬಿದ್ದು ಭೂಮಿ ಅತಿಉಸ್ಣ ದಿಂದಲೂ ಕೂಡಿ ಸದಾಕಾಲವೂ ಹೊಳೆಯುತ್ತಿರಬೇಕು.” 


ಗಗನ ಬಸಿಗವಸಾಗಿ, ಕೆರೆಗಳಾವಿಗೆಯಾಗಿ 
ಜಗುದುಸಿರೆ ಹೊಗೆಯಾಗಿ ಧಗಧಗಿಸುವಂದು 
ಒಗೆದೆತ್ತಣಿನೊ ರಾತ್ರಿಯಲಿ ಧರೆಗೆ ತಂಪೆರೆವ 
ಮುಗಿಲವೊಲು ದೈವಕೃಪೆ ಮಂಕುತಿಮ್ಮ 


ಆದರೆ ವಾಸ್ತವವಾಗಿ ಇದು ಹಾಗೆ ಅಲ್ಲ ಹಾಗಾದರೆ ರಾತ್ರಿಯ ಆಕಾಶ ಕತ್ತ 
ಲಾಗಿರಲು ಕಾರಣ ಏನು ? ದೂರದ ಬಾಹ್ಯಾಕಾಶದಲ್ಲಿನ ಅಂತರನಾಕ್ಷಿತ್ರಿಕ ಮಂಜು 
ಏನಾದರೂ ಒಂದು ವೇಳೆ ನಕ್ಷತ್ರದಿಂದ ಬರುವ ಬೆಳಕನ್ನು ಕಬಳಿಸುತ್ತಿದೆಯೋ ನಿನೋ 
ಎಂದು ಆಲ್ಬರ್ಸ ಊಹಿಸಿದ, ಆದರೆ ಅವನ ಊಹೆ ಬೇರೆಯವರಿಗೆ ಸರಿಕಾಣಲಿಲ್ಲ.' 
ಅಂತೂ ಇಂತೂ ಆಲ್ಬರ್ಸನೆ ಪ್ರಶ್ನೆ ಪರಿಹಾರವಿಲ್ಲದ ಪ್ರಶ್ನೆಯಾಗಿಯೂ ವಾಸ್ತವವಾ। 
ಕಾಣುವಂಥದ್ದು ಆಗಿಯೂ ಉಳಿಯಿತು. ಸರಿ ಎಂದು ತೋರಿದರೂ ಸಾಧ್ಯವಿಲ್ಲ! ಇದೇ 
ಆಲ್ಬರ್ಸನ ನಿರೋಧಾಭಾಸ (ಆಲ್ಬರ್ಸ್‌ ಪ್ಯಾರಡಾಕ್ಸ್‌). 


ರಾತ್ರಿ ಆಕಾಶದ ಕತ್ತಲು ಎ 


ಡಾಪ್ಲರ್‌ ಪರಿಣಾಮ 

 ಅಲ್ಪರ್ಸನ ಪ್ರ ತ್ನೆಯನ್ನು ಕುರಿತಂತೆ ಅನೇಕ ಖಗೋಳವಿಜಾ ನ್ಹಿನಿಗಳು ಚಿಂತಿಸುತ್ತಲೇ 
ಇದ್ದ ರು. SE ಪ್ರಶ್ನೆ ತಲೆದೋರಿದ ಸುಮಾರು 16 ವರ್ಷಗಳ ಬಳಿಕ, ಆಸ್ಟ್ರಿಯದ 
| ಭೌತವಿಜ್ಞಾ ನಿ ಕ್ರಿಶ್ಚಿಯನ್‌ ಡಾಪ್ಲರ್‌ (1803- -53) ಎಂಬವ ಇಂ! ಬಗ್ಗೆ 
ಪರಿಹಾರ ನೀಡುವತ ಶ್ರಮಿಸಿದ, ಸತತ ನಡೆಸಿದ ಅಧ್ಯಯನ, ಪ್ರಯೋಗಗಳಿಂದ 
ಉಂಟಾದ ಪರಿಣಾಮ ಡಾಪ್ಲರ್‌ ಪರಿಣಾಮ ಎಂಬ ಹೆಸರು ಪಡೆಯಿತು. ಈ 
' ಪರಿಣಾಮ ಏನು? ಯಾವುದಾದರೂ ರೈಲುಹಳಿಗಳ ಬಳಿ ನೀವು ನಿಂತು ಕೊಂಡಿದ್ದಿ ರ 
| ಎಂದಿಟ್ಟು ಕೊಳ್ಳಿ. ನಿಮಗೆ ಬಲಗಡೆಯಿಂದ ರೈಲುಬಂಡಿ ಶಿಳ್ಳೆ ಹಾಕುತ್ತ ನಿಮ್ಮ ಬಳಿಗೆ 
ಸ ಧಾವಿಸುತ್ತಿ ಡೆ Ke ರೈಲುಬಂಡಿ ನಿಮ್ಮನ್ನು ಸಮೀಪಿ ಸುತಿ ರುವಂತೆ ಅದರೆ ಶಿಳ್ಳಿ ನ 
ಶಬ್ದ ನಿಮಗೆ ಜೋರು ಜೋರಾಗಿ ತೀವ್ರವಾಗಿ ಕೇಳಿಬರುತ್ತದೆ. ಅಂದರೆ ಶಬ್ದದ 
} ಅಲೆಗಳು ಒತ್ತೊತ್ತಾಗಿ ನಿಮ್ಮೆಡೆಗೆ ಚಲಿಸುತ್ತಿರುವಂತೆ ಭಾಸವಾಗಿ ಶಿಳ್ಳಿ ನ ತೀವ್ರ ತೆಯ 
ಅರಿವು ನಿಮಗಾಗುತ್ತ ದೆ, ಈಗ ರೈಲುಬಂಡಿ ನಿಮ್ಮನ್ನು ಹಾದು ನಿಮ್ಮಿಂದ ನಿಮ್ಮ 
ಎಡಭಾಗಕ್ಕೆ ಚಲಿಸುತ್ತದೆ ಎನ್ನಿ. ಶಿಳ್ಳಿನ ಶಬ್ದದ ಅಲೆಗಳು ನಿಮ್ಮ ಕಿವಿಯನ್ನು 
ತಲಪಲು ತೆಚ್ಚು ಹೆಚ್ಚು ದೂರಪ್ರ ಚ ಮಾಡಬೇಕಾಗುತ್ತ ದೆ. ಆದಕಾರಣ ನಿಮ್ಮ 
ಕಿವಿಯ ಮೇಲೆ ಹಲ ಶಬ್ದದ ತೀವ್ರತೆ ಕಡಿಮೆ ಆಗುತ್ತದೆ, ಇದೇ ಡಾಪ್ಲರ್‌ 


ಪರಿಣಾಮ. ಹೆಚ್ಚು ಸಂಖ್ಯೆಯ ಅಲೆಗಳು ಒತ್ತೊತ್ತಾಗಿ ಬಂದು ಒಂದು ಸ ಳವನ್ನು 


ತಲಪುತ್ತಿದ್ದರಕೆ ಅಲೆಗಳ 06 ಆ ಸ್ಥಳವನ್ನು ಸಮೀಪಿಸುತ್ತಿದೆಯೆಂದೂ ಕಡಿಮೆ 


ಸಂಖ್ಯೆ ಯ ಅಲೆಗಳು ಆಸ ಶೈ ಳವನ್ನು ತಲಪುತ್ತಿ ದರೆ ಅಲೆಗಳ ರ ಆಸ್ಪ ಳಿಂದ ದೂರ 
Ks ಕುತ್ತದೆಯೆ ದೂ ಡಾಸ್ಲರ್‌ ತೀರ್ಮಾನಿಸಿದ. 

ಬೆಳಕಿನ ಅಲೆಗಳಿಗೂ ಈ ಪರಿಣಾಮವನ್ನು ಅನ್ವಯಿಸಬಹುದು. ದೂರದಲ್ಲಿಯ 
ಬೆಳಕಿನ ಆಕರದಿಂದ ಹೊರಡುವ ಬೆಳಕಿನ ಅಲೆಗಳು ನಮ್ಮ ಕಣ್ಣನ್ನು ತಲುಪುತ್ತನೆ 
ನಿಜ, ಬೆಳಕು ನಮ್ಮ ಹತ್ತಿರ ಬಂದಂತೆಲ್ಲ ಹೆಚ್ಚಿ ನ ಸಂಖ್ಯೆ ಯ ಅಲೆಗಳು ನಮ್ಮ 
ಕಣ್ಣನ್ನು ಪ್ರವೇಶಿಸುತ್ತವೆ. ಅಂದರೆ ಪ ತ್ರ ತಿಯೊಂದು ಅಲೆಯ ಉದ್ದ ಕಡಿಮೆ ಆಗಿರು 
ತ್ರದೆ ಮಾತ್ರವಲ್ಲ ಅಲೆಗಳು ಗುತ ವೆ ಕೂಡ. ಬೆಳಕು. ನಮ್ಮಿಂದ ದೂರ 
ಸರಿದಂತೆಲ್ಲ ಕಡಿಮೆ ಸಂಖ್ಯೆಯ ಅಲೆಗಳು ನಮ್ಮ ಕಣ್ಣನ್ನು ತಲಪುವುವಲ್ಲದೆ ಪ್ರ 


ಯೊಂದು ಅಲೆಯ ಉದ್ದ ಹೆಚ್ಚು ಆಗಿರುತ್ತದೆ ಜೊತಿಗೆ ಅಲೆಗಳು A 


ತ್ರವೆ ವೆ. ಚೆಳಕಿನ dN ೫ ಉವುದಾದರೆ ಬಿಳಿಯ ಬೆಳಕು ಏಳು ವರ್ಣಗಳಿಂದ 


' ಕೂಡಿದೆ. ಅಶ್ರಗವನ್ನು (ಮೂರು ಮೂಲೆ ಘನಗಾಜು-ಪ್ರಿಸವಕ್‌) ಬಳಸಿ ವರ್ಣ 
ರೋಹಿತವನ್ನು Noo ಮೇಲೆ ಮೂಡಿಸಿ ವರ್ಣವ್ಯವಸ್ಥೆ ಯನ್ನು ತಿಳಿದುಕೊಳ್ಳ 


ಬಹುದು. ರೋಜಿತವನ್ನು ವಿಶೇಷ ಉಪಕರಣದಿಂದ ವಾ ಏಳುಬಣ್ಣ ದ 


ಗೆರೆಗಳು ಪ ಪ್ರತ್ಯೇಕವಾಗಿ ಕಾಣಬರುತ್ತವೆ. ದೂರದ ಬೆಳಕನ್ನು ಸಕರಣದತ್ತ 


ಸರಿಸಿದಾಗ RE ಕೆಂಪುಗೆರೆ ಅದರ ಸ್ಥಾ ನದಿಂದ ne ಅದಂತೆಯ್ದ 


ಈ neh! 


ಕಾಣಿಸುತ್ತದೆ. ಇದೇ ರೀತಿ ಬೆಳಕನ್ನು ಉಪಕರಣದಿಂದ ದೂರಸರಿಸಿದರೂ ಕೆಂಪು" 
ಗೆರೆಯ ಸ್ಥಾನದಲ್ಲಿ ಬದಲಾವಣೆ ಆಗುತ್ತದೆ. ಕೆಂಪು ಅಂಚಿನ ಎಡೆಯಲ್ಲಿ ಬೆಳಕೆ 
ಅಲೆಗಳು ಉದ್ದನಾಗಿಯೂ (ಆದಕಾರಣ ಕಡಿಮೆ ತೀವ್ರತೆಯಿಂದ ಕೂಡಿದ್ದೂ) ನೇರ: 
ಅಂಚಿನ ಎಡೆಯಲ್ಲಿ ಮೊಟಕಾಗಿಯೂ (ಆದಕಾರಣ ಹೆಚ್ಚು ತೀವ್ರತೆಯಿಂದ ಕೂಡಿದ್ದು 
ಇರುವುದರಿಂದ ಬೆಳಕಿನ ಆಲೆಯುದ್ದ ನೇರಳೆ ಬಣ್ಣ ದ ಗೆರೆಯಿಂದ ಕೆಂಪುಗೆರೆಯ 
ಹೆಚ್ಚುತ್ತಲೂ ಅದರ ತೀವ್ರತೆ ಕಡಿಮೆ ಆಗುತ್ತಲೂ ಹೋಗುತ್ತದೆ. ದೂರಸರಿಯ 
ತಿ ರುವ ಆಕರದಿಂದ ಹೊರಡುವ ಬೆಳಕಿನ ಕಿರಣಗಳು ಕೆಂಪು ಅಂಚಿನೆಡೆಗೆ ಸರಿಯ 
ವ್ರದನ್ನು ವಿಜ್ಞಾ ನಿಗಳು ಕಂಡುಕೊಂಡರು, ಈ ಸರಿತ (ಕೆಡ್‌ಶಿಫ್ಟ್‌) ಕೆಂಪು ವರ್ಣ! 
ದೆಡೆಗೆ ಆಗುತ್ತಿರುವುದನ್ನು ವಿಜ್ಞಾ ನಿಗಳು ವೀಕ್ಷಿಸಿದರು. ಇದರಿಂದ ಅವರಿಗೆ ಸುಳಿ ಡಿ 
ದೊರೆತಂತಾಯಿತು. ರೋಜಿತದಲ್ಲಿ ಕೆಂಪುಬಣ್ಣ ಹೆಚ್ಚು ಕಂಡುಬಂದರೆ ದೂ ` 
ನಕ್ಷತ್ರ ನಮ್ಮಿಂದ ದೂರ ಸರಿಯುತ್ತಿ ದೆಯೆಂಬ ನಿರ್ಧಾರಕ್ಕೆ ಬಂದರು, | 
ವಿಶ್ವದ ವ್ಯಾಳೋಚನೆ 

ಆಲ್ಬರ್ಸನ ವಿರೋಧಾಭಾಸವನ್ನು ಕುರಿತು, ಇಪ್ಪತ್ತನೆಯ ಶತಮಾನದಲ್ಲಿ ಸಾ ಕ 
ಚಿಂತನೆ ನಡೆಸಿದ ಮತ್ತೊಬ್ಬ ಖಗೋಳವಿಜ್ಞಾನಿ ಎಡ್ವಿನ್‌ ಹಬ್ಬಲ್‌ (1889- 
1953). ಅಮೆರಿಕದ ಭನೌಂಟ್‌ ವಿಲ್ಲನ” ವೀಕ್ಷಣಾಲಯದಲ್ಲಿ ಖಗೋಳವೀ ಣೆ. 
ಯನ್ನು ದೂರದರ್ಶಕದ ಮೂಲಕ ನಡೆಸುತ್ತಿದ್ದ ಹಬ್ಬಲ್‌ 1924ರಲ್ಲಿ ಕಂಡುಕೊಂಡೆ. 
ಅಂಶ ಬಲು ಮಹತ್ವದ್ದು, ನಮ್ಮ ಆಕಾಶಗಂಗೆಯಂಥ ಅರ್ಥಾತ್‌ ನ ತ್ಕ 
ಬ್ರಹ್ಮಾಂಡದಂಥ ಲಕ್ಷಾಂತರ ಬ್ರಹ್ಮಾಂಡಗಳು ಈ ವಿಶ್ವದಲ್ಲಿ ಇನೆ ಎಂದು ಆ 
ನಿರೂಪಿಸಿದ. ಸ್ಪಷ್ಟಗೊಂಡ ಇನ್ನೊಂದು ಅಂಶವೆಂದರೆ, ಈ ಬ್ರಹ್ಮಾಂಡಗಳೆಲ್ಲ 
ನಮ್ಮಿಂದ ಬಹಳಷ್ಟು ವೇಗದಲ್ಲಿ ದೂರಸರಿಯುತ್ತಿವೆ. ವಿಶ್ವ ವ್ಯಾಕೋಟಚಿಸುತ್ತಿದೆ: 
ವಾಯುತುಂಬಿದ ಬಲೂನೊಂದರ ಮೇಲೆ, ಬೇರೆ ಬೇರೆ ಕಡೆಗಳಲ್ಲಿ ನಾಲ್ಡು ಚುಕ್ಕೆ 
ಗಳನ್ನು ಇಡಿ, ಮತ್ತೆ ಬಲೂನನ್ನು ಉದಿ. ಬಲೂನು ಗಾತ್ರದಲ್ಲಿ ದೊಡ್ಡದಾ ನು. 
ತ್ರಿರುವಂತೆಯೇ, ಚುಕ್ಕೆಗಳ ನಡುವಣ ಅಂತರ ಹೆಚ್ಚಾಗಿರುತ್ತ ದೆ. ಅವು ಒಂದಕ್ಕೊಂದು! 
ದೂರಸರಿಯುತ್ತವೆ. ಇದೇ ಚಮತ್ನಾರವನ್ನು ವಿಶ್ವಕ್ಟೂ ಅನ್ವಯಿಸಬಹುದು. 
ಬ್ರಹ್ಮಾಂಡಗಳು ದೂರ ದೂರ ಸರಿಯುತ್ತಿರುವುದಾಗಲಿ ವಿಶ್ವ ವ್ಯಾಕೋಚಿಸುತ್ತಿರುವು 
ದಾಗಲಿ ಏಕರೀತಿಯದಾಗಿದ್ದು ಯಾವುದಾದರೊಂದು ಬ್ರಹ್ಮಾಂಡದಲ್ಲಿ ಕುಳಿತು ವೀಕ್ಷಣೆ 
ನಡೆಸುವಾತನಿಗೆ ಇತರ ಬ್ರಹ್ಮಾಂಡಗಳು ಅವನಿಂದ ದೂರಸರಿಯುತ್ತಿರುವಂತೆ ಕಾಣಿ 
ತ್ತವೆ. ಅವು ದೂರಸರಿಯುವ ದರ ಅಂದಕ್ಕೆ, ಬ್ರಹ್ಮಾಂಡಗಳ ವೇಗ ಅವನಿಗೂ 
ಯಾವುದೇ ಒಂದು ನಿರ್ದಿಷ್ಟ ಕಾಲದಲ್ಲಿ ಆ ಬ್ರಹ್ಮಾಂಡಕ್ಟೂ ಇರುವ ದೂರಕ್ಕೆ ಅನ ಸ 
ಗುಣವಾಗಿರುತ್ತದೆ. ಈ ಸಂಬಂಧವನ್ನು ತೋರಿಸಿಕೊಟ್ಟು ಹಬ್ಬಲ್‌ ಬ್ರಹ್ಮಾಂಡಗೆ : 
ಉೂರಸರಿಯುವುದರ ವೇಗಗಳನ್ನು ಲೆಕ್ಕಹಾಕಿದ, ನಮ್ಮ ಆಕಾಶಗಂಗೆಯ ಸ್ನಾನ 


Ny SU ಎ ಸ ಯಾ ಬ ಇಟಗ ಟು 


2: 82೪ 


ಇವಿ 


ರಾತ್ರಿ ಆಕಾಶದ ಕತ್ತಲು ೩೭ 


ದ ನಾವು ವೀಕ್ಷಿಸಿದ್ದಾದರೆ ಅತ್ಯಧಿಕ ವೇಗದಿಂದ ಇತರ ಬ್ರಹ್ಮಾಂಡಗಳು ನಮ್ಮಿಂದ 
ಇರಕೋಗುತ್ತಿರುವುದು ತಿಳಿಯುತ್ತದೆ. ಉದಾಹರಣೆಗೆ ಹೇಳುವುದಾದರೆ ಕನ್ಯಾರಾಶಿ 
೬ನ (ಈ ರಾಶಿ ಭೂಮಿಯಿಂದ 50 ಮಿಲಿಯನ್‌ ಬೆಳಕುವರ್ಷಗಳಷ್ಟು ದೂರ 
ಲರ; | ಬೆಳಕ: ವರ್ಷ 9.4607 1015 ಮೀಟರುಗಳು ) ಹ್‌ ನಕ್ಷತ್ರ 
ರಂ 2ಕಂಡಿಗೆ ಸುಮಾರು 1200 ಕಿಲೋಮೀಟರುಗಳ ವೇಗದಲ್ಲಿ ನಮ್ಮಿಂದ ದೂರ 
ಶಿಯುತ್ತಿದೆ. ಭೂಮಿಯಿಂದ 2700 ವಿ.ಲಿಯನ್‌ ಬೆಳಕುವರ್ಷಗಳಷು, ದೂರ 
ಲ್ಲಿರುವ ಹೈಡ್ರ ಎಂಬ ಪುಂಜದವು ನಮ್ಮಿಂದ ಸೆಕೆಂಡಿಗೆ 60,800 ಕಿಲೋಮೀಟರು 
ಳ ವೇಗದಲ್ಲಿ ದೂರಸರಿಯುತ್ತಿವೆ. ಈ ದೂರಪ್ರಯಾಣದ ಬಗ್ಗೆ ಖ್ಯಾತ ವಿಜ್ಞಾನ 
ಶಿರಹಗಾರರಾದ ಐಸಾಕ್‌ ಅಸಿಮೋವ" ಎಂಬವರ ಹೇಳಿಕೆ ಹೀಗಿದೆ ". , . . ಇದರಿಂದ 
ದು ವಿಚಾರ ನಮಗೆ ಅರಿವಾಗುತ್ತದೆ. ನಮ್ಮಿಂದ ಸುಮಾರು 12.5 ಮಿಲಿಯನ್‌ 
ುನ್‌ ಬೆಳಕುವರ್ಷಗಳ ದೂರದಲ್ಲಿರುವ ಬ್ರಹ್ಮಾಂಡಗಳು ಬೆಳಕುವೇಗದಲ್ಲಿ ದೂರ 
ಕೈ ಓಡುತ್ತಿವೆ, ಇದಕ್ಕಿಂತ ಹೆಚ್ಚಿ ನದ್ದೇನ ನನ್ನೂ ನಾವು ಅರಿತುಕೊಳ್ಳ ಲಾಗು 
ಪ್ರದಿ ನಮಗೆ ಈಗ ತಿಳಿದಿರುವ ವಿಶ್ವ ದ ವ್ಯಾಸ (ಅಡ್ಡ ಗಲ) ಸುಮಾರು 25 
»ಲಿಯನ್‌ ಮಿಲಿಯನ್‌ ಬೆಳಕಿನ ವರ್ಷಗಳಷ್ಟು ಇದೆ, ಆದರೆ ಇರುವ ಬ್ರಹ್ಮಾಂಡ 
ಳೆ ನಿರ್ದಿಷ್ಟ ಸಂಖ್ಯೆ ಇನ್ನೂ ಖಚಿತವಾಗಿಲ್ಲ. ” 

ಹೇಳಿಕೆಯ ಮತ್ತು ಅದರ ಹಿಂದಿನ ಅಧ್ಯಯನ ಸಂಶೋಧನೆಗಳ ಹಿನ್ನೆಲೆ 
ಯಲಿ ಲ್ಲಿ ಅಲ್ಪ ರ್ಸನೆ ಪ್ರ ಶ್ರ ಯನ್ನು ಅವಲೋಕಿಸಿದಾಗ ಕೋಟ್ಯ ತರ ನಕ್ಷತ್ರಗಳಿದ್ದರೂ 
ರಾತಿ ತ್ರಯ ಹೀಳಯ ಆಕಾಶ ತ ಲೆಯಿಂದ ಕೂಡಿರುವುದಕ್ಕೆ ಈ ನಕ್ಷತ್ರಭರಿತ 
ು ಹ್ಯಾಂಡೆಗಳು ನಮ್ಮಿಂದ ದೊರ ಹೋಗುತ್ತಿರುವುದೂ ಅಲ್ಲಿಂದ ಬರುವ ಬೆಳಕು 
ಮಂದವಾಗಿಯೂ ಇರುವುದೂ ಕಾರಣ ಎಂದು ಗೊತ್ತಾಯಿತು. ಇದರಿಂದಾಗಿ ಆ 
ಜೆ ಕು ನಮ್ಮನ್ನು ತಲಪಲು ಲಕ್ಷಾಂತರ ವರ್ಷಗಳು ಹಿಡಿಯುತ್ತವೆ ಎಂಬುದೂ ಸ್ಪಷ್ಟ 
ವಾಗಿದೆ. ಕ 


ಒಂದು ದಿನದ ಅವಧಿ ಎರಡು ದಿನಗಳಷ್ಟಾಗಿರುವಂತೆ ದೇವರು ಮಾಡಿದ್ದರೆ ನಾನು 
ಮತ್ತೇನನ್ನಾದರೂ ಮಾಡುತ್ತಿದೆ. | 


ಬೆಂಜಮಿನ್‌ ಫ್ರಾಂಕ್‌ಲಿನ್‌ (1706-90) ' 
ಅಮೆರಿಕದ ವಿಜ್ಞಾನಿ, ರಾಜನೀತಿಜ್ಞ. ತತ್ವ,ವಾದಿ 


ಎಷ್ಟು ನಿರ್ದಿಷ್ಟವಾಗಿರುವುದು ಸಾಧ್ಯವೋ ಅಷ್ಟೂ ಇರಲು ಪ್ರಯತ್ನಪಡು. 


ಜಾನ್‌ ಹಂಟರ್‌ (1728-93) ' 
ಸ್ಕಾಟ್ಲೆಂಡಿನ ಶರೀರಕ್ರಿಯಾವಿಜ್ಞಾನಿ ' 


ಮನುಷ್ಯ ಇಲ್ಲವೆ ನಾಯಿ ಅಥವಾ ಮೂತ್ರಪಿಂಡಗಳಿಲ್ಲದೆಯೆ ನಾನು ಪ್ರಯೋಗಾಲಯದಲ್ಲಿ * 
ಮೂತ್ರ ಉತ್ಪಾದಿಸಬಲ್ಲೆ, 


ಫ್ರೀಡ್ರಿಕ್‌ ವೂಲರ್‌ ( 1800-82) 
ಜರ್ಮನಿಯ ರಸಾಯನವಿಜ್ಞಾನಿ 


ಆಶ್ಚರ್ಯದ ಘಟನೆಗಳನ್ನೇನಾದರೂ ಗಮನಿಸುವ ಮೊದಲಿಗೆ ನೀವು ಉತ್ತಮ ಕೆಲಸಗಾರರಾಗ 
ಬೇಕು ; ನಿಮ್ಮ ವೃತ್ತಿಯಲ್ಲಿ ಪರಿಣತಿ ಪಡೆದ ಮೇಧಾವಿಯಾಗಬೇಕು. 

ಅಲೆಗ್ಸಾಂಡರ್‌ ಫ್ಲೆಮಿಂಗ್‌ (1881-1955). 

ಬ್ರಿಟನ್ನಿನ ಏಕಾಣು ಜೀವಿವಿಜ್ಞಾನಿ 

ವಿಜ್ಞಾನದ ಸಮಸ್ಯೆಗಳೇನು ಎಂಬುದು ನನಗೆ ಸಾಕಷ್ಟು ಅರಿವಿದೆ. ಆದರೆ ಮನುಷ್ಯರನ್ನು 


ನಿಭಾಯಿಸುವುದರಲ್ಲಿ ನನಗೆ ಸಹಜಸಾಮರ್ಥ್ಯವಾಗಲಿ ಅಗತ್ಯ ಅನುಭವವಾಗಲಿ ಇಲ್ಲ. 


ಆಲ್ಬರ್ಟ್‌ ಐನ್‌ಸ್ಟೈನ್‌ (1879-1955) 
ಜರ್ಮನಿಯ ಸೈದ್ಧಾ ತಿಕ ಭೌತವಿಜ್ಞಾನಿ 


*ಎಸ್‌. ರಾಮಪ್ರಸಾದ್‌. ವಿವಿಧ ಗ್ರಂಥಗಳಿಂದ ಸಂಗ್ರಹ. 


ಕೀಟಗಳ ಲೈಂಗಿಕಾಕರ್ಷಣಿಕಗಳು ಮತ್ತು 


ಅವುಗಳ ಉಪಯೋಗಗಳು 


ಅತಿ ದೂರದ ಪ್ರದೇಶದಲ್ಲಿನ ಗಂಡುಕೀಟಗಳು ಅವ್ಯ ಕೈ ವಾದರೂ ನಿರ್ದಿಷ್ಟ ಸಾಂಕೇತಿಕ 
ರೀತ್ಯ ಕನ್ಯಾ ಕೀಟಗಳಿಂದ ಆಕರ್ಷಿತಗೊಂಡು, ಹಾರಿಬಂದು ಸಂಭೋಗಸುಖದಲ್ಲಿ ಭಾಗ 
ಗೊಳ್ಳುತ್ತಿದ್ದ ವಿಚಾರ ಕಳೆದೊಂದು ಶತಮಾನದಿಂದಲೂ ತಿಳಿದಿದ್ದ ವಿಷಯ, 1959 
ರಲ್ಲಿ ಆ ಅವ್ಯಕ್ತವಾದರೂ ನಿರ್ದಿಷ್ಟ ಸಂಕೇತ ಲೈಂಗಿಕಾರ್ಷಣಿಕಗಳೆಂಬ ರಾಸಾಯನಿಕ 
ಗಳು ಎಂದು ಗೊತ್ತುಪಡಿಸಿದ ಕೀರ್ತಿ ಬುಟಿನಾಂಡೆಂಓ್‌ ಎಂಬ ಆರ್ಗ್ಯ್ಯಾನಿಕ ರಾಸಾಯನ 
ಶಾಸ್ತ್ರ ವಿಜ್ಞಾನಿಗೆ ಸೇರಿದ್ದು. ಆತ 25 ವರ್ಷಗಳು ಸತತ ಪ್ರಯತ್ನ ನಡೆಸಿ, 
ಸಹಸ್ರಾರು ರೇಷ್ಮೆ ಕನ್ಯಾ ಕೀಟಗಳಿಂದ ಶುದ್ಧ ಸಂಯುಕ್ತ ಪೃಥಕೃರಿಸ್ಕಿ ಅದರ ಸ್ವರೂಪ, 
E-10, Z-12-ಟ್‌ದಶ-ದ್ವಿ-ಈನಾಲ್‌ ಎಂದು ಸಾಧಿಸಿದನು. ಈ ಸಂಯುಕ್ತ 
ವನ್ನು ಬಾಂಬಿಕ್ಸ್‌ ಮೋರಿ ಎಂಬ ಜಾತಿಯ ರೇಷ್ಮೆ ಪತಂಗದಿಂದ ಪೃಥಕ್ಕರಿಸಿದುದರಿಂದ 
ಆ ರಾಸಾಯನಿಕ ಬಾಂಬಿಕಾಲ್‌ ಎಂಬ ಅನ್ವರ್ಥನಾಮದಿಂದ ಬಳಕೆಯಲ್ಲಿದೆ. 


19 10 NA x 
ಮ್ಲ ಹ ಈ) 
sa’: ಷ್ಟ ಬ ಹಾ NS ದ್‌ 


ಬಂದದ ಶಒಲ೦ಡದೇ ಹಾರ್ಶ್ವದಯಲ್ಲಿ 


ಇ. ಒದ್ದು. 
ಈ್ವಾಬುಲಛಂಯ ಪುಷ್ಯಮ ಪಾರ್ಶ್ವದಲ್ಲ 
ಉಷ್ಣ ಮತ್ತು ಸಮಶೀತೋಷ್ಣ ವಲಯಗಳಲ್ಲಿ ಶಲ್ಕಸಕ್ಷ ವರ್ಗದ ( Lop 
ptera ) ಕೀಟಿಗಳು ಕೃಷಿಯಲ್ಲಿ ಅತಿ ಮುಖ್ಯ ವಿನಾಶಕಾರಿಗಳು, ನಮ್ಮ ಶ್ರ 


ಸ್‌ fs ಎ 
*ವಿಜ್ಞಾನಿ: ಕೇಂದ್ರ ಆಹಾರ ತಾಂತ್ರಿಕ ಸಂಶೋಧನಾಲಯ, ಮೈಸೂರು. 


೪೦ ವಿಜ್ಞಾ ನ ಕರ್ಣಾಟಕ 


ದಲ್ಲಿಯೂ ಈ ಜಾತಿಯ ಕೀಟಗಳು ಕೃಷಿ ಉತ್ಪನ್ನಗಳನ್ನು ಗಣನೀಯ ಪ್ರಮಾಣದಲ್ಲಿ 
ನಾಶಮಾಡುತ್ತವೆ, ಬಹುತೇಕ Fh 'ಕೀಟಿಗಳು ಈ ಜಾತಿಗೆ ಸೇರಿದವು. ಈ 
ಜಾತಿಯ ನಾಕ್ಟುಯಿಡ್‌ ( Noctuid ) ಮನೆತನಕ್ಕೆ ಸೇರಿದ ಪತಂಗದ ಮರಿಹುಳು ¥ 
ಬೆಳೆಯ ಎಲೆಗಳನ್ನು ತಿನ್ನುವುದಲ್ಲದೆ, ಕಾಂಡವನ್ನು ಕೊರೆಯುತ್ತವೆ. ಇಂಡಿಯ ' 
ಮತ್ತಿ ತರ ಉಸ್ವವಲಯ ಪ್ರದೇಶಗಳಲ್ಲಿ ಹತ್ತಿ ಬೆಳೆಯ ವಿನಾಶಕಾರಕ ಕಿ:ಟಿಗಳಲ್ಲಿ 5, 


ಸ್ಪ್ಪೆನಿ ಬೋಲ್‌ ಹುಳು ( Spiny bollworm ), ಮತ್ತು ಕಂದು ಬೊಲ್‌ ಹುಳು 
(Red bollworm moth ) ಅತಿ ಮುಖ್ಯವಾದವು, ಅಂತೆಯೇ, ಈ ಪ್ರದೇಶಗಳಲ್ಲಿ 
ಕಾಂಡಕೊರೆವ ಕಡುನೀಲಿ ಪತಂಗ (Purple stem borer) ಜೋಳ ಮತ್ತಿತರ ಧಾನ್ಯ 


ಮತ್ತು ಕಬ್ಬು ಬೆಳೆಗಳನ್ನು ಹಾಳು ಮಾಡುತ್ತವೆ. ನಾಕ್ಚು ಯಿಡ್‌ ಮನೆತನಕ್ಕೆ _ 
ಸೇರಿದ ಕ (ಟಿಗಳು ವಿಶ್ವದ ಬಹುತೇಕ ಭಾಗಗಳಲ್ಲಿ ವರ್ಷವಿಡೀ ಕಂಡು ಬರುವುದು ' 


ಮಾತ್ರ ವಬ್ಲದೆ, “i ಇರುತ್ತವೆ, ಭಾರತದಲ್ಲಿ ಕೃಷಿಗೆ ವಿನಾಶಕಾರಕ ಕೀಟಿ 
ಗಳಲ್ಲಿ ವ್‌ ರಾಲಿಡ್‌ (Pyralid), ನಾಕ್ಟುಯಿಡ್‌ ಮತ್ತು ಟಾರ್ಚಿಸಿದೆ (Tortricidae) 
ಮನೆತನ ದವು ಆತಿಮುಖ ವಾದವು, ಈ ಕೀಟಗಳನ್ನು ಹತೋಓಯಲ್ಲಟ್ಟು ಕೃಷಿ 
ಯನ್ನು ಲಾಭದಾಯಕ ಮಾಡಲು ಕೀಟನಾಶ ಕಗಳನ್ನು ಸಿಂಪಡಿಸುವುದು ಎ 
ವಾಗಿ ನಡೆದು ಬಂದ ಪದ್ಧತಿ, ಈ ಕೀಟನಾಶಕಗಳ ಶೇಷಾಂಶ ಮನುಷ್ಯ ಮತ್ತು 


ಪ್ರಾಣಿಗಳಿಗೆ ಹಾನಿಕಾರಕಗಳೆಂದು ಸ್ಥಿರೆಗೊಂಡಿದೆ, ಆದ್ದರಿಂದ ವಿನಾಶಕಾರಕ ಕೀಟ 3 


ಗಳನ್ನು ಹತೋಟಿಯಲ್ಲಿಡಲು ಬಳಸಬಹುದಾದ ಮತ್ತೊಂದು ಸಾಧನ ಲೈಂಗಿಕಾ 
ಕರ್ಷಣಿಕಗಳು, ಈ ರಾಸಾಯನಿಕಗಳ ಬಳಕೆಯಿಂದ ಕೀಟನಾಶಕಗಳ ಉಪಯೋಗ 
ವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದಲ್ಲದೆ, ಆಗತ್ಯವಿದ್ದಲ್ಲಿ ಅವುಗಳ 
ಉಪಯೋಗವನ್ನು ಕೇವಲ ನಿರ್ದಿಷ್ಠ ಸನ್ನಿವೇಶಗಳಿಗೆ ಮಾತ್ರ ಸೀಮಿತಗೊಳಿಸಬಹುದು. 
ಯವ್ವನ ತಳೆದ ಕನ್ಯಾಕೀಟ ಲೈಂಗಿಕಾಕರ್ಷಣಿಕಗಳನ್ನು ಅತಿ ಸೂಕ 
ಪ್ರಮಾಣದಲ್ಲಿ ( ನಾನೋಗ್ರಾ ೦) ಸೂಸಿ ಹರೆಯದ ಗಂಡು ಕೀಟಗಳನ್ನು ತನ್ನ ಕಡೆಗೆ 
NR ವುದರ ಮೂಲಕ ಸಂತಾನ ವೃದ್ಧಿ ಮಾಡುತ್ತದೆ, ಕನ್ಯಾ Me ಅಥವಾ 
ಅದನ್ನಾ ಶ್ರಯಿಸಿರುವ ಸೆ ್ನೀಹಪರ ಸೂಕ್ಷ್ಮ ಜೀವಾಣುಗಳೋ ಈ ಸಂಯುಕ ii 
ಸಂಶ್ಲೇಷಿಸುತ್ತ ವೆಂದು ಟಗ ಕೀಟ ಸೇವಿಸಿದ ಆಹಾರದಲ್ಲಿನ ವೈವಿದ್ಯ ಪೂರ್ಣ 
ಸಂಯುಕ್ತಗಳಲ್ಲಿ ಕೆಲವು ರೈಂಗಿಕಾಕರ್ಷಣಿಕಗಳ ಸಂಶ್ಲೇಷಣೆಯಲ್ಲಿ ಸ 
ಗೊಂಡಿರಬಹುದೆಂದೂ ನಂಬಲಾಗಿದೆ. ಈ ಸಂಯುಕ್ತಗಳು ಹೆಣ್ಣಿನ ಪ್ರಣಯ 
ಸಂದೇಶವನ್ನು ಗಂಡಿಗೆ ತಿಳಿಸುವ ದೂತ ರಾಸಾಯನಿಕಗಳು. ಇವುಗಳ ಸ್ವರೂಪ 
ಮುಖ್ಯ ಪುಂಜಗಳಲ್ಲಿ ವೈವಿಧ್ಯತೆ ಇದೆ. ಈ ಸಂಯುಕ್ತಗಳಿಂದ ಸಜ್ಜುಗೊಂಡ 
ಬೋನಿನ ಕಡೆಗೆ ಗಂಡು ಕೀಟಗಳನ್ನು ಆಕರ್ಷಿಸಿ, ಕಸಿಗೆ ಹಾನಿಕಾರಕವಾದ ಕೀಟ 
ಗಳನ್ನು ಹತೋಟಯಲ್ಲಿಡುವ ಪ ರ್ರಯತ್ನ ನಡೆದಿದೆ. ಈ ಪ್ರಯತ್ನ ಸಾಧು ಏಕೆಂದಕ್ಕೆ 
ದ ಹಾನಿಕಾರಕ ನರಿಣಾಮಗಳೂವುಪು ಆದಂತೆ ಈ ವರೆಗೆ ಕಂಡು ಬಂದಿಲ್ಲ. 


Re da CES CESS LA 


Sid sr NC LRT Po 


ಗ 


ಕೀಟಗಳ ಲೈಂಗಿಕಾಕರ್ಷಣಿಕಗಳು ಮತ್ತು ಅವುಗಳ ಉಪಯೋಗಗಳು ೪೧ 


'C 


ಸಂಶ್ಲೇಷಿತ ಸಂಯುಕ್ತ ಗಳನ್ನು ಸೂಕ್ಷ್ಮ ಪ್ರಮಾಣದಲ್ಲಿ ಬಳಸಿ ಬೋನನ್ನು ಸಜ್ಜು 
ಗೊಳಿಸಬಹ.:ದು. ಸಂಯುಕ. ಗಳು ಕೃಷಿ ಉತ್ಪ ನ್ನ ದೊಡನೆ ಸಂಪರ್ಕಗೊಳ್ಳು, ವುದಿಲ್ಲ, 
ಸಂಯುಕ್ತ ಗಳ ಅಣುಗಳು ಭಾಷ್ಟ ರೊನಕಾ ಗಾಳಿಯಲ್ಲಿ ತೇಲಿಹೋಗು ಧನಂಂಜಿ 
ತಂಪುಗೊಂಡು ನಿಂತ ಬೆಳೆಯೊಂದಿ? ಸಂಪರ್ಕಗೊಂಬ ಸಾಧ್ಯತೆ ಕೀರ ಕಡಿಮೆ, 


ಪೃಷಕ್ಕರಿಸಿ ಸ್ವರೂಪ ಸಾಧಿಸುವ ವಿಧಾನಗಳು 
ಬಹುತೇಕ ಮನೆತನಕ್ಕೆ ಸೇರಿದ ಪ್ರತಿ ಕನ್ಯಾ ಕೀಟ ಸುಮಾರು ಒಂದು ನಾನೋಗ್ರಾಂ 
Goo ಮಿ.ಗಾ) ಲೈಂಗಿಕಾಕರ್ಷಣಿಕಗಳ ಮಿಶ್ರಣವನ್ನು ಉತ್ಪತ್ತಿ 
ಮಾಡಿ ಸೂಸಬಲ್ಲದು, ಮತ್ತೆ ಕೆಲವು ಕೀಟಿಗಳು 2 ರಿಂದ 14 ಮೈಕ್ರೊ ಗ್ರಾಂ 
 ಆಕರ್ಷಣಿಕಗಳನ್ನು ಉತ್ಸತ್ತಿಮಾಡಿ ಸೂಸಬಲ್ಲದಾದರೂ, ಈ ತರಹದ ಕೀಟಗಳು 
* ವಿರಳ, ಕೀಟಿಗಳು ವಗ ಕೋಶಾವಸ್ತೆಯಿಂದ ಹೊರ ಬಂದ 24 ರಿಂದ 
72 ಗಂಟೆಗಳೊಳಗೆ ಕನ್ಯಾವಸ್ತೆ ತಳೆದು ಸಂಭೋಗಕ್ಕೆ ಸಿದ್ಧ ವಾಗುತ್ತವೆ. ಆದರೆ 
೫ ಕೆಲವು ಪತಂಗಗಳ ( Corcyra Cephelonica ) ಅಂಡಾಣುಗಳು ( Ovary ) 
4 ಕೋಶಾವಸ್ತೆಯಲ್ಲಿ ಪೂರ್ಣವೃದ್ಧಿ ಸ ಗೊಂಡಿರುವುದರಿಂದ ಹೇಣ್ಣು ಪತಂಗ ಕೋಶದಿಂದ 
ಸ ಹೊರಬಂದ ಕೀವಲ ಕೆಲವೇ ನಿಮಿಷಗಳಲ್ಲಿ ಕನ್ಯಾವಸ್ತೆ ತಳೆದು ಲೈಂಗಿಕಾಕರ್ಷಣಿಕ 
ಗಳನ್ನು ಸೂಸಿ ಸಂಭೋಗಕ್ಕೆ ಸಿದ್ಧವಾಗಿರುತ್ತದೆ. ಈ ಅವಧಿಯಲ್ಲಿ ಕೀಟಗಳಲ್ಲಿ 
ಕ ಲೈಂಗಿಕಾಕರ್ಷಣಿಕಗಳು ಜೀವ ರಾಸಾಯನ ರೀತ್ಯ ಸಂಶ್ಲೇಷಣೆಗೊಂಡಿರುವುದರಿಂದ 
 ಅವುಗ?ಂದ ಆ ಸಂಯುಕ್ತಗಳನ್ನು ಪೃಥಕ್ಟುರಿಸುವುದು ಉತ್ತಮ. 
ಶೆ ಕನ್ಯಾ ಕೀಟಿಗಳಿಂದ ಆಕರ್ಷಣಿಕಗಳನ್ನು ಸೃಥಕ್ಕುರಿಸಲು ಸಾಮಾನ್ಯವಾಗಿ ಎರಡು 
ರೀತಿಯ ವಿಧಾನಗಳು ಬಳಕೆಯಲ್ಲಿವೆ, 
(ಅ) ಆರ್ಗ್ಯಾನಿಕ ಲೀನಕಾರಿಗಳಲ್ಲಿ ಲೀನಗೊಳಸಿ ಪ ೈಥಕ್ಕುರಿಸುವುದು. 
(ಆ) ತಳ ಯೊಡನೆ ತೇಲಿಬಂದ ಲೆ ಲೈಂಗಿಕಾಕಷ ರ್ನಡಿಕಗಳದು ಸ ಶೀತಲ 
ಗೊಳಿಸಿ ಪೃ ಫಥಕ್ತರಿಸುವುದು, 
| (ಅ) ದ್ವಿಕ್ಗೊ ರೊಮೀಥಿನು ಅಥವಾ ಈಥೈಲ್‌ ಈಥರ” ಬಳಕೆಯಲ್ಲಿರುವ 
' ಲೀನಕಾರಿಗಳು. ಕೀಟ ಶರೀರದ ಮೇದಸ್ಸು ಲೀನಸೊಂಡು ಸಂಯುಕ್ತಗಳ ಪೃಥ 
 ತರಣೆಗೆ ಉಟಾಗಬಹುದಾದ ತೊಂದರೆಯನ್ನು ನಿವಾರಿಸಲು, ಲೈ 0ಕರ್ಷಣಿಕಗಳ 
| ಮ್ನೊಳಗೊಂಡಿರುವ ಕೀಟದ ಕೆಳಹೊಟ್ಟಿಯ ಕೊನೆಯ 3-4 ಉಂಗುರಗಳನ್ನು ಮಾತ್ರ 
y: ಔನಯೋಗಿಸುವುದು ವಾಡಿಕೆ. 2 "ರಿಂದ 3 ದಿನ ಪ್ರಾಯದ, ಗಂಡಿನಿಂದ ಪ್ರ ತ್ಯೇ 
| ಗೊಂಡ ಕನ್ಯಾಕೀಟವನ್ನು-10 ರಿಂದ-15°€Cಗೆ ತಾಪುಮಾಡಿ, ಕಳಕೊಟ್ಟಿ ಯ 
ತ Bends; ಕತ್ತರಿಸಿ, ಇದೇ ಶೀತಾಂಶಕ್ಕೆ ಶೀತಲಗೊಂಡ ರೀನಕಾರಿಗಳಲ್ಲಿ 
ಹಾಕುವುದು, ಇದಕ್ಕೆ 30,000 ರಿಂದ 75,000 ಕನ್ಯಾಕೀಟಿಗಳಾದರೂ ಅಗತ್ಯ. 


೪೨ ವಿಜ್ಞಾನ ಕರ್ಣಾಟಕ 


ನಂತರ ಉಂಗುರಗಳುಳ್ಳೆ ಲೀನಕಾರಿಯನ್ನು -10° ರಿಂದ -15°C ಶೀತಾಗಾರದಲ್ಲಿ 
ಸುಮಾರು ಒಂದು ಸಭ ಇಟ್ಟು ನಂತರ ಶೋಧಿಸ್ಕಿ ಶೋಧನಾ ದ್ರಾವಣದಿಂದ 
ಲೀನಕಾರಿಯನ್ನು ನಿರ್ವಾತದಲ್ಲಿ ಜು ಉಳದ ಶೈಲ ಸದೃಶ್ಯ ದ್ರವದಿಂದ 
ರೈಂಗಿಕಾಕರ್ಷಣಿಕಗಳನ್ನು ಪೃಥಕ್ಕರಿಸಲಾಗುವುದು. ¥ 
(ಆ) ಈ ವಿಧಾನದಲ್ಲಿ ಗಾಜಿನ ಪೆಟ್ಟಿಗೆಯೊಂದರಲ್ಲಿಡಲ್ಪ ಟ್ಟಿ ಸಹಸ್ರಾರು ಕನ್ಯಾ" 
ಕೀಟಗಳ ಮೇಲೆ 6-7 ತಿಂಗಳ ಪರ್ಯಂತ ಹಾಯ್ತು ಬರುವ ಗಾಳಿಯನ್ನು -60 : 
ರಿಂದ 10%] ಶೀತಾಂಶಕ್ಕೆ ತಂಪು ಮಾಡುವುದರಿಂದ ವಾಯುವಿನೊಡನೆ ತೇಲಿಬರುವ" 
ಸಂಯುಕ್ತಗಳ ಭಾಷ್ಟ್ರಗಳು ಘನೀಕರಣಗೊಳ್ಳುತ್ತವೆ. ಇದನ್ನು ನಂತರ ಕೊಠಡಿಯ" 
ಉಷ್ಣಾಂಶಕ್ಕೆ ಬಿಸಿಮಾಡಿ ಸಂಯುಕ್ತಗಳ ಸರೂಪಸಾಧನೆಗೆ ಉಪಯೋಗಿಸಲಾಗು ' 
ವುದು.' ಈ ವಿಧಾನಗಳ ಹೆಚ್ಚಿನ ವಿವರಗಳನ್ನು ಆಟಿ ನೀಳ ಪಟ್ಟಿಯಲ್ಲಿ ತೋರಿಸಿದೆ. ' 
ಕೀಟಿಗಳ ಸಂಭೋಗದ ಗತಿಯನ್ನು ಅಸ್ತವ್ಯಸ್ಥ ಗ ಗೊಳಿಸುವುದೂ, ಸಂಭೋಗದ: 
ಗತಿಯನ್ನು ಸ್ಥಿ ಮಿತಗೊಳಿಸುವುದೂ ಮತ್ತು ಗಂಡು 'ಸಟಗಳನ್ನು ಬೋನಿಗೆ ಆಕರ್ಷಿಸು 
ವುದೂ ಲೈಂಗಿಕಾಕರ್ಷಣಿಕಗಳ ಉಪಯೋಗದ ಗುರಿಗಳುು ಈ ಕಾರ್ಯಗಳ 
ಯಶಸ್ಸು ಆ ಸಂಯುಕ್ತಗಳ ನಿಜಸ್ವರೂಪದ ಮತ್ತು ಮಿಶ್ರಣದಲ್ಲಿ ಸಮಾವಯಾವಗಳ ' 
ಪ್ರಮಾ ಪೂರ್ಣ ಆವನು. ಅವಲಂಭಿಸಿರುತ್ತ 3. ಆದುದರಿಂದ ಆಧುನಿಕ ' 
ತಂತ್ರ ಕೌಶಲಪೂರ್ಣ ಉಪಕರಣಗಳಾದ ಎನ್‌ ಎವರ್‌ ಆರ್‌ (NMR), ಐ ಆರ್‌ 
(18) ಮತ್ತು ಜಿಸಿ-ಎವತ್‌ ಎಸ್‌ (೮೮-119) ಗಳ ಮತ್ತು ಕೆಲವು ನಿರ್ದಿಷ್ಠ 
ರಾಸಾಯನಿಕ ಕ್ರಿಯೆಗಳಾಧಾರಿತ ರೀತ್ಯ, ಈ ಸಂಯುಕ್ತಗಳ ಸ್ವರೂಪಗಳನ್ನು ಗೊತ್ತು 
ಹಚ್ಚೆ ಅಂತಃ ಸಂಯುಕ್ತಗಳನ್ನು ಸಂತ ಹಿಸ ಲಾಗುವುದು. KN ಸೃಥಕೃುರಿ ೫ 
ಜಯ ಸಂಯುಕ್ತ ಬೊ ್ರೀಮಿನೀಕರಣಗೊಳಿಸಿ ಫಲಿತದ ಆಕರ್ಷಣಿಕ ಶಕ್ತಿಯ ನ್ನು 
ಪರೀಕ್ಷಿಸಲಾಗುವುದು, ಫಲಿತ ಶಕ್ತಿ ರಹಿತವಾಗಿದ್ದರೆ ಸಂಯುಕ್ತದಲ್ಲಿ ಅಸಂತುಷ್ಟ. 
ಬಂಧೆ : ಇರುವುದೆಂದು ತಿಳಿದು ಅಂತಃ ಬಂಧಗಳ ಸಂಖೆ ಯನ್ನು ಮತ ತ್ರವುಗಳ ಸಾ ನ | 
ಗಳನ್ನು ಗೊತ್ತು ಹಚ್ಚ ಲಾಗುವುದು. ಹಾಗಲ್ಲದೆ ಬ್ರೋಮಿನೀಕರಣದಿಂದ ಫಲಿತದ H 
ಆಕರ್ಷಣಿಕ ಶಕ್ತಿ ಯಲ್ಲಿ" ವ್ಯತ್ಯಾಸ ಕಂಡು ಬಂದಿದ್ದರೆ ಬ್ಫೊಮಿನ್‌ ಅಣು ಸಂಯುಕ್ತ ' 
ದೊಡನೆ ಸೇರೃಡೆ ಹೊಂದಿಲ್ಲವೆಂದೂ, ಆಕರ್ಷಣಿಕ ಅಸಂತುಷ್ಟ ಬಂಧ ಸನದ | 


ಹಸ ತ್‌್‌ WE K-84 Sua 


ತಿಂಯಲಾಸುವುದು. ಆಕರ್ಷಣಿಕ ಅಣುನಿನಲ್ಲಿನ ಅಸಂತುಷ್ಟ ka ಗೊತ್ತು ಹಚ್ಚಲು ' 
ಓಸನಾಲಿಸಿಸ್‌ (0707811515) ಎಂಬ ಮತ್ತೊಂದು ಕಸವೂ ರೂಢಿಯಲ್ಲಿದೆ. | 
ಸಂಶ್ಲೆ ಹಿತ ಸಂಯುಕ್ಕಗಳ ಆಕರ್ಸಣಿಕ ಶಕ್ತಿ ಯನ್ನು ಪರೀಕ್ಷಿಸಿ ಪೃಥಕ್ನರಿಸಿದ | 
ಸಂಯುಕ್ತದ ಬಲಸೊಡನೆ ತಾಳೆನೋಡಲಾಗುವುದ್ದು. ಉತ್ತಮ ಲಕರ್ಷಣಿಕ 
ಶಕ್ತಿಯುಳ್ಳ ಸಂಶ್ಲೇಷಿತ ಸಂಯುಕ್ತಗಳನ್ನು ಬಳಕೆಗಾಗಿ ವಿಶೇಷ ಮಿಶ್ರಣಗಳ 


(ಗಳಗ ಓಂ) ಮತ್ತು ಆಂಟುಪಟ್ಟ (Sticky plates) ಗಳ ತಯಾರಿಕೆಯಲ್ಲಿ \ 
ಬಳಸಲಾಗುವುದು. 


ಗಾ ದ 


2-3 ದಿನ ಹಕೆಯದ ಕನ್ಯಾಕೀಟಗಳು 


NS } 
| ಸ 

-10 ರಿಂದ 1590 
ದ್ವಿಕ್ಲೋರೊ ಮೀಥೇನು 


ಸಹಸ್ರಾರು ಕನ್ಯಾಕೀಟ 
ಗಳ ಮೇಲಹಾಯ್ದ 


| 

ಸಹಸ್ರಾರು ಕನ್ಯಾಕೀಟಗಳ 
ಮೇಲೆ ಹಾಯ್ದು ಬಂದ 

ವಾಯುವನ್ನು ಪೊರಪ್ಯಾಕು 


ಅಥವಾ ಈಥೈಲ್‌ ಈಥರು ವಾಯು 
| | ೧ ಉಳ್ಳ ಗಾಜಿನ ನಾಳದ 
| | ಮೂಲಕ ಹಾಯಿಸುವುದು 
ಕೆಳಹೊಟ್ಟೆಯ ಉಂಗುರ ಒಣಮಂಜು + NRE ಮೂಲಕ 
ಗಳು ಅಸಿಟೋನ್‌-20 ರಿಂದ ಇಯಿಸುವುದು 
| —30°cಕ್ಷೆ ಘನೀಕರಣ | 
| | | 
ಶೋಧಿಸುವುದು ದ್ರವ | 
| 
ಶೋಧ ಪ್ರವ } ಹ ಬಂದ 
| ನೀರಿನ ಸೆಫೆಡೆಕ್ಸ್‌ ಉಳ್ಳ ಸೆಂಟೀನು 
ನಿರ್ವಾತ ಆವಿಯೊಡನೆ ಗಾಜಿನನಾಳ J 
ಬಾಪ್ಟೀಕರಣ ಭಾಷ್ರೀಕರಣ | ನಿರ್ವಾತ 
} | ಬಾಸ್ಟೀಕರಣ 
ತೈಲಸದೃಶ್ಯ ಶೇಷ (ನೀರು-- ಅಸಿಟೋನ್‌ + 
(ಆಕರ್ಷಣಿಕ ಸಂಯುಕ್ತಗಳು) ಕ್ಲೋರೊಫಾರಂ ಅತಿಶುದ್ಧ, 
ಗಳು-- ಮೇದಸ್ಸು) (ISH ಅತ್ಯಾಕರ್ಷಣಿಕ 
| ಸಂಯುಕ್ತಗಳು 
ಈಥರ್‌ + | 
ಹೆಕ್ಸೇನು (3:1 ನಾಳದಿಂದ ಹೊರ 
| ಬಂದ ಲೀನಕಾರಿ 
| ಮಿಶ್ರಣ 
y 
ಲೀನಕಾರಿಗಳ ನಿರ್ವಾತ 
ಮಿಶ್ರಣದ ಭಾಗ ಬಾಷ್ಟೀಕರಣ 


| 
ನಿರ್ವಾತ ಭಾಸ್ರೀ 
» ಕರಣ 


V 
ಸಂಯುಕ್ತಗಳು (ಮೇದಸ್ಸು 
ಇಲ್ಲ) ಸಂಯುಕ್ತಗಳ ಆಕರ್ಷ 


ಚಿಕೆ ಇಳಿಮುಖವಾಗುವ 
ಸಾಧ್ಯತೆಯುಂಟು 


ಶೇಷದಂಶ (ಶುದ್ಧ 
ಆಕರ್ಷಣಿಕ ಮತ್ತು 
ಮೇದಸ್ಸು ಇಲ್ಲ) 


೪೪ 


ವಿಜಾನ ಕರ್ಣಾಟಕ 
ಾ 


ಲೈಂಗಿಕಾರ್ಷಣಿಕಗಳ ಶಕ್ತಿ ಪರಿಕ್ಷೆ: 
ಸ್ವಾಭಾವಿಕ ಮತ್ತು ಸಂಶ್ಲೇಷಿತ ಸಂಯುಕ್ತಗಳ ಆಕರ್ಷಣ ಶಕ್ತಿ ಪರೀಕ್ಷೆಗೆ ಅನೇಕ | 
ವಿಧಾನಗಳು ಬಳಕೆಯಲ್ಲಿದ್ದರೂ, ಅವುಗಳಲ್ಲಿ ಸಾಮಾನ್ಯವಾಗಿ ಉಪಯೋಗದಲ್ಲಿರುವ ' 
ಎಲೆಕ್ಟ್ರೋ £. ಆಂಟೆನೊ ಗ್ರಾಂ (8100070 anntenogram) ವಿವರಣೆ ಮತ್ತು ಬಳಕೆ ಸ 
ಯನ್ನು ಸೂರಿ ಇಲ್ಲಿ ಕೊಟ್ಟಿ ದೆ. 

ಕನ್ಯಾಕೀಟಿದ ಪ್ರಣಯಿ ಸಂಜೇಶ ಹೊತು, ಗಾಳಿಯಲ್ಲಿ ತೇಲಿ ಬರುವ ಮತ್ತು 
ಅತಿಸೂಕ್ಷ್ಮ ಪರಿಮಾಣದಲ್ಲಿರುವ ರಾಸಾಯನಿಕಗಳ ಅಣುಗಳನ್ನು ಗೊತ್ತು ಹಚ್ಚಿ ' 
ಅವುಗಳನ್ನು ಸ್ವೀಕರಿಸಲು ಗಂಡು ಕೀಟದ ಸ್ಪರ್ಶಾಂಗಗಳು (antennae) ವೃದ್ಧಿ ತ್ತೆ 
ಗೊಂಡು ಸಜ್ಜಾಗಿರುತ್ತವೆ (ಚಿತ್ರ 1). ಕನ್ಯಾಕೀಟಗಳ ಪ್ರಣಯ ಸಂದೇಶವನ್ನು * 
ದೂತ ರಾಸಾಯನಕಗಳ ಮೂಲಕ ಪಡೆದು ಉನ್ಮತಗೊಂಡ ಸಷ ಕೀಟ ಸ್ಪರ್ಶಾಂಗ 
ಗಳನ್ನು ಮೇಲೆತ್ತಿಕೊಂಡು, ರೆಕ್ಕಗಳನ್ನು ಬಡಿಯುತ್ತಾ, ಜನನಾಂಗವನ್ನು ಮುಚ್‌ 
ಚಾಚಿಕೂಂಡು ಕುತೂಹಲದಿಂದ ದೂತರಾಸಾಯನತಗಳು ತೇಲಿಬಂದ ಕಡೆಗೆ ನುಗ್ಗು 
ತ್ತದೆ. ಇದರ ಪ್ರತಿ ಮೀಸೆಯು ವಾಸನೇಂಧಿ$ಯದಂತೆ ವರ್ತಿಸುವ ಸಹಸ್ರಾರು 
ಕೂದಲುಗಳಿಂದ ಸಜ್ಜು ಗೊಂಡಿರುತ್ತ ದೆ. ಪ್ರತಿ ಕೊದಲಿನಲ್ಲಿಯೂ ಇರುವ ಹಲವಾರು 
ಗ್ರಾಹಕ (16000101) ಜಿೀವಕೆಣಶಗಳು, ಗಾಳಿಯಲ್ಲಿ ತೇಲಿ ತೇಲಿ ಬರುವ ಆಕರ್ಷಣಿಕ 
ಅಣುಗಳನ್ನು ಗಾಳಿಯಿಂದ ಶೋಧಿಸಿ ತಮ್ಮಲ್ಲಿ ನಿಲೀನಗೊಳಿಪ ಸಾಮರ್ಥ; ಪಡೆದಿರು 


ಎಡಿ 


ಚಿತ್ರ 1 ಗೂಡಿನ ಮೇಲೆ ಲೈಂಗಿಕಾರ್ಷನಿಕ ಪ್ರಭಾವ 1k 

ತ್ತವೆ. ವಾಸೆನೇಂದ್ರಿಯವಾದ ಕೂದಲುಗಳು ನಳಿಕೆ ರೂಪದಲ್ಲಿದ್ದು ಡೆಂಡೆ ತ್ರ್ರೊೋಟ್‌ 
(Dendrites) ಮೇಲಿನ ಹೊರ ಪೊರೆಯಲ್ಲಿ ಕೊನೆಗೊಳ್ಳು ತ್ತವೆ. ಲ್ರೈಂಗಿಕಾರ್ನಣಿಕ 
ಅಣುಗಳು ಗ್ರಾಹಕ ಜೀವಕೋಶಗಳೊಡನೆ ಸಂಪರ್ಕಸಿ ಈ ಸಂಯುಕ್ತದ 
ವಿನ್ಯಾಸ ॥ ದಲ್ಲಿ ವ್ಯತ್ಯಾಸ ಉಂಟಾದ ನಿಮಿತ್ತ ಡೆಂಡ್ರೈಟ್‌ನ 


ಕೀಟಗಳ ಲೈಂಗಿಕಾಕರ್ಷಣಿಕಗಳು ಮತು. ಅವುಗಳ ಉಸಯೋಗಗಳು ೪೫ 


' ಹೊರಪೊರೆಯ ವಾಹಕತೆ (೮೦೫60018700) ಯಲ್ಲಿಯೂ ಬದಲಾವಣೆ ಉಂಟಾಗು 
ತ್ತದೆ. ಈ ಬದಲಾವಣೆ ಅಧ್ರುವತೆಯ ಸ್ಥಾನಶಕ್ತಿ (Depolarisation potential) 
ಯಲ್ಲಿ ಹೆಚ್ಚಳ ಉಂಟುಮಾಡುತ್ತದೆ, ಈ ಹೆಚ್ಚಳವನ್ನು ಆಸಿಲೊಸ್ಟೋಪ್‌ 
' (Oscilloscope) ಉಪಕರಣದಲ್ಲಿ ಅಲೆಯ ರೂಪದಲ್ಲಿ ಕಾಣಬಹುದು, ಈ ಆಲೆಯ 
ಎತ್ತರ ಆಕರ್ಷಣಿಕ ಶಕ್ತಿಗನುಗುಣವಾಗಿರುತ್ತದೆ. 

ಗಂಡು ಕೀಟದ ಮೀಸೆಯ ಬುಡವನ್ನು ಚಿತ್ರ (ಚಿತ್ರ 2) ದಲ್ಲಿ ತೋರಿಸಿರು 
' ವಂತೆ ಜೇನು ಮೇಣದಲ್ಲಿ ಸಿಕ್ಕಿಸಿ ಮೇಣವನ್ನು ದುರ್ಬಲ ಉಪ್ಪುದ್ರಾವಣವಿರುವ 
ತಟ್ಟಿ ಯೊಂದರಲ್ಲಿಡಬೇಕು. ವಿದ್ಯುತ್‌ ಒಳತರುವ ವಿದ್ಯುತ್‌ವಾಹೆಕ ಬೆಳ್ಳಿಯ 
ಸ ಕ್ಲೋರೈಡ್‌ ಲೇಸನಗೊಂಡ ಬೆಳ್ಳಿಯ ತಂತಿಯಿಂದ ಮಾಡಲ್ಪಟ್ಟಿದ್ದು ಗಾಜಿನ 
 ಪಿಪೆಟ್ಟೊಂದರ ಮೂಲಕ ಹಾಯ್ದು ಮೀಸೆಯ ಮೇಲ್ಭಾಗದ ತುದಿ (Distal tip) 


ಸ ಯೊಡನೆ ಸಂಪರ್ಕ ಹೊಂದಿರುತ್ತದೆ. ಪಿಸೆಟ್ಟಿಗೆ ಸುತ್ತಿದ ಅಲ್ಕುಮಿನಂನ ಹಾಳೆ 


ವಿದ್ಯುತ್‌ ಹೊರ ವಾಹಕ 


` ವಿದ್ದುತ್‌ ಒಳ ತರುವ ವಾಹಕ : 


ಅಲ್ಕೂಮಿನಂ ಹಾಳೆ 


ಗಾಳಿ + ಸಂಯಾಕ್ತ ಗಳು 


5% 


ಗಂಡನ ಮೀಸೆ 


ಮೇಣ 


ಉಪ್ಪಿನೆ ದುರ್ಬಲ ದ್ಯಾದಣ 


ಚಿತ್ರ 2 ಎಲೆಕ್ಟ್ರೋ ಆಂಟಿನೊಗ್ರಾಂ 
| ಯೊಂದು ನೆಲಕ್ಕೆ ತಾಕಿರುವುದರಿಂದ (82/006) ಗಾಳಿಯಲ್ಲಿ ತೀಲಿ ಬರುವ ಅನಗತ್ಯ 
| ಶೋಧಿಸಿ ತಡೆಯುತ್ತದೆ, ವಿದ್ಯುತ್‌ ಜಾಲದ ಮತ್ತೊಂದು ವಾಹಕ 
ಶಬ್ದದಲೆಗಳನ್ನು ಶೋಧಿ ತ್ರ ” i 
1 ತಟಿ ಯಲ್ಲಿರುವ ಉಪ್ಪಿನ ದ್ರಾವಣದ ಮೂಲಕ ಮೀಸಿಯು 
(Ground electrode) ತ್ರಯ ವ) MRE 
ಬುಡಡೊಡನೆ ಸಂಪರ್ಕ ಹೊಂದಿರುತ್ತದೆ. ಪರೀಕ್ಷಿಸಬೇಕಾದ ಸಂಯುಕ್ತ, 9 


೪೬ ನಿಜ್ಞಾನ ಕರ್ಣಾಟಕ 


ಗಳಿಂದ ಕೂಡಿದ ಗಾಳಿಯನ್ನು ಮೀಸೆಯ ಮೇಲೆ ಹಾಯಿಸಿ ಉಂಟಾಗುವ ಪ್ರತಿಫಲ ; 
ವನ್ನು ನೂರ್ಮಡಿಗೊಳಿಸಿ ಆಸಿಲೋಸ್ಕೋಪಿನಲ್ಲಿ ಕಾಣುವ ಅಲೆಗಳ ಎತ್ತರ ಗೊತ್ತು " 
ಹಚ್ಚ ಲಾಗುವುದು, | 

ನಮ್ಮ ದೇಶದಲ್ಲಿ ಆಹಾರ ಮತ್ತು ಹಣದ ಬೆಳೆಗಳನ್ನು ಹಾಳು ಮಾಡುವ ' 
ಕೀಟಗಳ ಲೈಂಗಿಕಾಕರ್ಷಣಿಕಗಳ ಸ್ವರೂಪ ಮತ್ತು ಈ ಸಂಯುಕ್ತಗಳ ಸಂಶ್ಲೇಷಿತ 
ಅನುರೂಪಕಗಳ ಉಪಯೋಗವನ್ನು ಸಂಕ್ಷಿಪ್ತವಾಗಿ ಈ ಲೇಖನದಲ್ಲಿ ವಿವರಿಸ ' 
ಲಾಗಿದೆ. 


ಹತ್ತಿಯ ಬೆಳೆಯನ್ನು ಹಾಳುಮಾಡುವ ತೀಟಿಗಳ 
ಲೈಂಗಿಕಾಕರ್ಷಣಿಕಗಳು 


ಶುಲ್ಕಪಕ್ಷವರ್ಗದ ಕೀಟಗಳು: ಈ ಪತಂಗಗಳ ಲೈಂಗಿಕಾಕರ್ಷಣಿಕಗಳನ್ನು ಪಟ್ಟ 
1 ರಲ್ಲಿ ತೋರಿಸಿದೆ, ತಂಬಾಕು ಕುಡಿ ಪತಂಗ (Heliothis 1117050005) ಎಂದು 
ಕರೆಯಲ್ಪಡುವ ಈ ಪತಂಗ ಏಳು ಸಂಯುಕ್ತಗಳ ಮಿಸ್ರಣ ಸೂಸಿ ತನ್ನ ಪ್ರಣಯ 
ಸಂದೇಶವನ್ನು ಕಂಡಿಗೆ ತಿಳಿಸುತ್ತದೆ. ಮಿಶ್ರಣದಲ್ಲಿನ ಸಂಯುಕ್ತಗಳ ಶೇ. ಪ್ರಮಾಣ 
ಹೀಗಿದೆ: 7-11-ಹೆಕ್ಸಡೆಸಿನಾಲ್‌ 77-91., 7-7-ಹೆಕ್ಸಡೆಸಿನಾಲ್‌ 0.1 : 
2.0., 7-9-ಹೆಕ್ಸಡೆಸಿನಾಲ 0.3-2.0., ಹೆಕ್ಸಡೆಸಿನಾಲ್‌ 1.0-5.0., 
ಟಿಟ್ರಾಡೆಸಿನಾಲ್‌ 1.0-3.0., ಮತ್ತು 7.-9-ಟಿಟ್ರಡೆಸಿನಾಲ್‌ 1.0-3.0., 
ಮೊದಲನೆಯದು ಪ್ರಮುಖ ಲೈಂಗಿಕಾಕರ್ಷಣಿಕ, ಇವುಗಳ ಸಂಶ್ಲೇಷಿತ ಅನುರೂಪಕ 
ಗಳ ಮಿಶ್ರಣ ಹತ್ತಿ ಹೊಲದಲ್ಲಿ ಈ ಕೀಟವನ್ನು ಆಕರ್ಷಿಸುವುದಲ್ಲಿ ಕನ್ಯಾಕೀಟಕ್ಕಿಂತಲೂ 
ಉತ್ತಮ ಎಂದು ಗೊತ್ತಾಗಿದೆ, 

ಸ್ಪೋಡೊಪ್ಪರ ಮನೆತನದ ದಂಡುಹುಳು (Spodo ptera frugiperda) 
ಮತ್ತು ಈಜಿಪ್ಟಿನ ಹತ್ತಿ ಎಲೆ ಹುಳು (Spodoptera Littoralis) ಎಂಬೆರೆಡು ಪತಂಗ 
ಗಳ ಲೈಂಗಿಕಾಕರ್ಷಣಿಕಗಳ ಬಗ್ಗೆ ವಿಸ್ತಾರವಾಗಿ ಅಭ್ಯಾಸ ಮಾಡಲಾಗಿದೆ. ದಂಡು 
ಹುಳು ಎರಡು ಸಂಯುಕ್ತಗಳ ಮಿಶ್ರಣ: ಸೂಸುತ್ತದೆ., ಅವುಗಳಲ್ಲಿ 7-9, ಜೊಡೆಸೀನ್‌ 
-1- ಆಲ್‌ ಪ್ರಧಾನ ಸಂಯುಕ್ತ, ಮತ್ತದರ ಅಸಿಟೀಟು, ಅಪ್ರಧಾನವಾದುದು. 
ಈಜಿಪ್ಟಿನ ಹತ್ತಿ ಎಲೆಹುಳು ನಾಲ್ಪು ಸಂಯುಕ್ತಗಳ ಮಿಶ್ರಣವನ್ನು ಸೂಸುತ್ತದೆ, 
ಅವುಗಳಲ್ಲಿ 7-9, E-1|, ಟಿಟ್ರಾಡೆಕಡೈೈ ಈನಿಲ್‌ ಅಸಿಟೀಟು ಪ್ರಧಾನ ಸಂಯುಕ್ತ, 
ಇದು ಪ್ರತಿ ಕನ್ಯಾಕೀಟದಲ್ಲಿ ಸುಮೂರು 16 ನಾನೊಗ್ರಾಂ. ಇರುವುದೆಂದು ಅಂದಾಜು 
ಮಾಡಲಾಗಿದೆ. ಅಂತೆಯೆ ಟಿಟ್ರಾಡೆಕ್ಟೈಲ್‌ ಅಸಿಟೀಟು 8 ನಾನೋಗ್ರಾಂ. 


ಕೀಟಗಳ ಲೈಂಗಿಕಾಕರ್ಷಣೆಕಗಳು ಮತ್ತು ಅವುಗಳ ಉಪಯೋಗಗಳು 


ತಂಬಾಕು ಕುಡಿಕೀಟ 
(Heliothis Virescens 


ದಂಡು ಹುಳು 

(Spodoptera 
frugiperda) 

ಈಜಿಪ್ಟಿನ ಹತ್ತಿ ಎಲೆ ಹುಳು 


(Spodoptera 
Littoralis) - 


ಹತ್ತಿಕಾಯಿಯ ರೇಷ್ಮೆ 
ಸದೃಶ ಹುಳು 


(788185 insulana) 


ಹತ್ತಿಕಾಯಿಯ ಕೆಂಪು ಪತಂಗ 
(Diparopsis Castanea) 


ತೋಟದ ತುಂಡುಹುಳು 
(Memestra Oleracia) 


ಕಪ್ಪು ತುಂಡು ಹುಳು 
(Agrotis Isilon) 


೪೭ 


ಪಟ್ಟ 1 


peed 


ಬ ದ್‌ ಇರಾ ಭಹಯ ಜಾಣ ಣ್‌ 


ಹತ್ತಿ ಜಿಳೆಯ ಶಲ್ಕಪಕ್ಸ ಕೀಟದ ಲೈಂಗಿಕಾಕರ್ಷಣಿಕಗಳು 
ಕ್ಡೆ, 


7.-11-ಹೆಕ್ಕಡೆಸಿನಾಲ್‌ 
7-7-ಹೆಕ್ಸಡೆಸಿನಾಲ” 
7-9-ಹೆಕ್ಸಡೆಸಿನಾಲ್‌ 
ಹೆಕ್ಸಡೆಸಿನಾಲ್‌ 
7.-11-ಹೆಕ್ಸಡೆಸೀನ” 1-ಆಲ್‌ 
ಟಿಟ್ರಾಡೆಸಿನಾಲ್‌ 
7-9-ಟಿಟ್ರಾಜೆಸಿನಾಲ್‌ 
7-9 -ಡೊಡೆಸೀನ್‌-1 ಆಲ” 
7-9- ಡೊಡೆಸೀನ”-]-ಆಲ*ಅಸಿ 
ಟೀಟು 
7-9, 5-11, ಟಿಟ್ರಡೆಕಡೈ ಈಸಿಲ್‌ 
ಅಸಿಟೀಟು 


ಟಿಟ್ರಾಡೆಕೈಲ್‌ ಆಸಿಟೀಟು 
೫-11, ಟಿಟ್ರಾಡೆಸೀನಿಲ್‌ ಅಸಿಟೀಟು 
7-9, ಟಿಟ್ರಾಡೆಸೀನಲ್‌ ಅಸಿಟೀಟು 


E-11, ೫-12, ಹೆಕ್ಸಡೆಕಡೈ 


ಈನಾಲ್‌ 


K-09, ನ.21. ಡೊಡೆಕಡೈ ಈನಿಲ್‌ 
ಅಸಿಟೀಟು 

5-9, ಡೊಡೆಸೀನಿಲ್‌ ಅಸಿಟೀಟು 

E-9, E-11 ಡೊಡೆಕಡೈ ಈನ್‌-1- 
ಆಲ್‌ 

7-11, ಹೆಕೃಡೆಸೀನ್‌-1-ಆಲ್‌ 

7-11, ಹೆಕ್ಸಡೆಸೀನ್‌-1-ಆಲ್‌ 
ಅಸಿಟೀಟು 

7-7. ಕೊಡೆಸೀನಿಲ್‌ ಅಸಿಟೀಟು 

7.9, ಟಿಟ್ರಾಡೆಸೀನಿಲ್‌ ಅಸಿಟೀಟು 


ವಿಜ್ಞಾನ ಕರ್ಣಾಟಕ 
೧07 


E-11, ಟೆಬ್ರಾಡೆಸೇನಿಲ್‌ ಅಸಿಟೀಟು 4 ನಾನೊಗ್ರಾಂ ಮತ್ತು 7-9, 
ಟಿಟ್ರಾಡೆಸೀನಿಲ್‌ ಅಸಿಟೀಟು | ನಾನೊಗ್ರಾಂ ಇವೆ ಎಂದು ಗೊತ್ತಾಗಿದೆ. ಈ ಸಂಯುಕ್ತ ' 
ಗಳ ಸಂಶ್ಲೇಷಿತ ಅನುರೂಪಕಗಳ ಮಿಶ್ರಣವನ್ನು ಹತ್ತಿ ಹೊಲದಲ್ಲಿ ಬಳಸಿದಾಗ" 
ಪ್ರಧಾನ ಸಂಯುಕ್ತ ಸುಮಾರು 5.5 ಮೀಟರು ಪರ್ಯಂತ ತನ್ನ ಆಕರ್ಷಣ" 
ಪ್ರಭಾವ ಬೀರಬಲ್ಲದೆಂದು ಗೊತ್ತಾಗಿದೆ. ಆಶ್ಚರ್ಯವೆಂದರೆ ನಾಲ್ಕನೆ ಸಂಯುಕ್ತ | 
ಪ್ರಧಾನ ಸಂಯುಕ್ತದ ಆಕರ್ಷಣಿಕ ಶಕ್ತಿಯನ್ನು ಕುಂಟಿತಗೊಳಿಸುತ್ತದೆ. ಕನ್ಯಾ 
ಕೀಟ ತನ್ನ ಲೈಂಗಿಕಾಕರ್ಷಣಿಕಗಳ ಮಿಶ್ರಣದಲ್ಲಿ ಸ್ಥಗಿತ ಸಂಯುಕ್ತವನ್ನು ಏಕೆ? 
ಸೂಸುವುದೆಂಬುದು ಅರ್ಥವಾಗದ ವಿಷಯ. ಎರಡನೆ ಮತ್ತು ಮೂರನೆ ಸಂಯುಕ್ತ ' 
ಗಳನ್ನು ಒಂಬೊಂಓಯಾಗಿ ಪರೀಕ್ಷಿಸಿನಾಗ ಅವುಗಳು ಅಕರ್ಷಣೆರಹಿತವಾದವು. 

ಹತ್ತಿ ಕಾಯಿಯ ರೇಷ್ಮೆಸದೃಶಹುಳು (arias 10501278) ಹೆತ್ತಿಬೆಳೆಯ | 
ಮತ್ತೊಂದು ಮುಖ್ಯ ಕೀಟ. ಇದು ಏಕಮಾತ್ರ ಸಂಯುಕ್ತ ಸೂಸಿಗಂಡನ್ನು ' 


pa 


ಆಕರ್ಷಿಸಬಲ್ಲದು, ಈ ಸಂಯುಕ್ತ ಪ್ರತಿಕನ್ಯಾಕೀಟದಲ್ಲಿ ಅತಿ ಕಡಿಮೆ ಪ್ರಮಾಣ 
ದಲ್ಲಿರುತ್ತದೆ ; ಹೆಚ್ಚೆಂದರೆ ಒಂದು ನಾನೊಗ್ರಾಂಗಿಂತಲೂ ಕಡಿಮೆ ಎಂದು ಹೇಳ ' 
ಬಹುದು. ಈ ಸಂಯುಕ್ತದ E-ಮತ್ತು 7- ಸಮಾವಯವಗಳ ಆಕರ್ಷಣಿಕ ಶಕ್ತಿ 
ಯಲ್ಲಿ ವ್ಯತ್ಯಾಸವಿಲ್ಲನೆಂದು ಗೊತ್ತಾಗಿದೆ. ಹತ್ತಿಕಾಯಿಯ ಕೆಂಪು ಪತಂಗ 


(Diparopsis Castanea) ಮೂರು ಸಂಯುತ್ತ ಗಳನ್ನು ಸೂಸುತ್ತದೆ. ೫-9 


AM; 


೨ 3 


1-11, ಡೊಡೆಕರೈ ಈನ್ನೆ ಲ್‌ ಅಸಿಟೀಟು ಪ್ರಧಾನ ಸಂಯುಕ್ತ. ಎರಡು ಮತ್ತು | 


ಮೂರನೆಯವು ಆಕರ್ನಣಿಕ ಶಕ್ತಿಯಲ್ಲಿ ಕ್ರಮವಾಗಿ ಕಡಮೆ ದರ್ಜೆಯವು, ಮಿಶ್ರಣದಲ್ಲಿ 
ಪ್ರಧಾನ ಸಂಯುಕ್ತದ 7, ಮತ್ತು ಔ-ಸಮಾವಯೆವಗಳು 20: 80ರಷ್ಟಿವೆ. ಈ 
ಸಂಯುಕ್ತಯದ ಅಣುಕೊನೆಯಲ್ಲಿ ಜೋಡಿ ದ್ರಿಬಂಧ ಹೊಂದಿರುವುದರಿಂದ ತನ್ನದೇ 
ಆದ ವೈತಿಷ್ಕ್ಯ ಹೊಂದಿದೆ. ಎರಡನೆ ಸಂಯುಕ್ತ ಪ್ರಧಾನ ಸಂಯುಕ್ತದ ಆಕರ್ಷಣಿಕ 
ಶಕ್ತಿಯನ್ನು ಮೊಟಕುಗೊಳಿಸುತ್ತದೆ. ಮೂರನೆಯದು ಪ್ರಧಾನ ಸಂಯುಕ್ತದ 
ಆಲ್ಕೊಹಾಲ್‌ ರೂಪಕ್ಕ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆತಿಲ್ಲ. ಪ್ರತಿಕನ್ಯಾ 
ಕೀಟ ಹಗಲಲ್ಲಿ 2 ನಾನೋಗ್ರಾಂ, ರಾತ್ರಿಯಲ್ಲಿ 14 ನಾನೊಗ್ರಾಂ ಮಿಶಣ ಸೂಸು 
ತ್ತದೆ ಈ ಸಂಯುಕ್ತಗಳ ಸಂತ್ಲೇಹಿತ ಅನುರೂಪಕ ಮಿಶ್ರಣ 1:2:3- 
15: 1:4 ಪ್ರಮಾಣದಲ್ಲಿ ಅತ್ಯುತ್ತಮ ಪರಿಣಾಮಕಾರಿ. ತೋಟದ ತುಂಡು 
ಹುಳು (Memestra 0107೩೦1೩) ಮತ್ತು ಎಲೆ ತುಂಡುಮಾಡುವ ಕಪ್ಪು ತುಂಡು 
ಹುಳು (Agrotis 1051107) ಎರಡು ಸಂಯುಕ್ತಗಳ ಮಿಶ್ರಣ ಸೂಸುತ್ತವೆ. ತೋಟದ 
ತುಂಡು ಹುಳು ಸೂಸಿದ ಮಿಶ್ರಣದಲ್ಲಿ ಎರಡು ಸಂಯುಕ್ತಗಳು 1:2-1:6 
ಪ್ರಮಾಣದಲ್ಲಿವೆ, ತ ಸಂಯುಕ ಗಳ ಸಂಶ್ಲೇಷಿತ ಅನುರೂಪಕಗಳ ಮಿಶ್ರಣವನ್ನು 
1:2=1:1 ಪ್ರಮಾಣದಲ್ಲಿ ಬಳಸಿದಾಗ ಈ ಕೀಟವನ್ನು ಹತೋಟಿಯಲ್ಲಿಡಲು 
ಸಾಧ್ಯವಾಯ್ತೈದು ಗೊತ್ತಾಗಿದೆ, ಕಪು ವು ತುಂಡು ಹುಳು 7-7, ಡೊಡೆಸಿನಿಲ್‌ 


ಕ 
k 
ಇ 
ಚ 


ಚೇ. er 
Wo ಳೆ. 
NARS ಹಸಖೂ 


ಕೀಟಗಳ ಲೈಂಗಿಕಾಕರ್ಷಣಿಕಗಳು ಮತ್ತು ಅವುಗಳ ಉಪಯೋಗಗಳು ೪೯ 


ನ ಅಸಿಟೀಟು ಮತ್ತು ಅದರ 7-9, ಅನುರೂಪಕಗಳ ಮಿಶ ಶ್ರಣವನ್ನು 5: 1 ಪ್ರಮಾಣ 


ದಲ್ಲಿ ಸೂಸಿಗಂಡನ್ನು ಆಕರ್ಷಿಸುತ್ತದೆ, 


ಸಂಶ್ಲೆ ಹಿತ ಸಂಯ ಕ್ಷ ಗಳ ಮಿಶ್ರ ಣವನ್ನು 


1:2 3:1 ಅಥನ1:2-]1:1 ಪ್ರಮಾಣದಲ್ಲಿ ಉಪಯೋಗಿಸಿ ಈ ಕೀಟದ 
ಹಾವಳಿಯನ್ನು ಹತೋಟಿಯಲ್ಲಿಡಬಹು ದು. 


2. ಜೀರುಂಡೆ ವರ್ಗದ ಕೀಟಗಳು : ಹತ್ತಿಕಾಯಿ ಕೊರೆವ ಜೀರುಂಡೆ 
(Anthonomus ೮೩೧619) ಹತ್ತಿ ಬೆಳೆಯನ್ನು ಹಾಳುಮಾಡುವ ಮತ್ತೊಂದು 
ವಿನಾಶಕಾರಿಕೀಟ, ಬೇರೆ ಹಲವು ವರ್ಗದ ಕೀಟಗಳಲ್ಲಿ ಹೆಣ್ಣು ತನ್ನ ವಿಶಿಷ್ಠ ಪೂರ್ಣ 
ಲೈಂಗಿಕಾಕರ್ಷಣಿಕೆಗಳನ್ನು ಬೀರಿ ಗಂಡಿನ ಪ್ರೇಮ ಕಬಾಕ್ಷಕ್ಕೊಳಗಾಡಕ್ಕೆ ಈ ವರ್ಗದ 
ಜೀರುಂಡೆಗಳಲ್ಲಿ ಗಂಡಿಗೆ ಪ್ರಧಾನ್ಯತೆ ಕಡಿಮೆಯಾದ್ದರಿಂದ ಗಂಡಿನ ನಿರಂಕುಶ 
ಪ್ರಭುತ್ವಕ್ಕೆ ದೊಡ್ಡ ಏಟು ಬಿದ್ದಿದೆ. ಗಂಡು ಜೀರುಂಡೆಗಳು ಲೈಂಗಿಕಾಕರ್ಷಣಿಕ 


ಗಳನ್ನು ಬೀರಿ ಹೆಣ್ಣಿನ ಪ್ರೇಮಭಿಕ್ಷೆ ಬೇಡಜೇಕಾಗಿದೆ. ಜೀರುಂಡೆಗಳು ಎರಡು 


ಟರ್ಬೀನ” ಆಲ್ಲಿಹ್ಟೆಡ್‌ ಮತ್ತು ಎರಡು ಆಲ್ಫ್ರೋಹಾಲ್‌ಗಳ ಮಿಶ್ರ ಣವನ್ನು 
ಸೂಸುತ್ತವೆ. (ಪಟ್ಟಿ 2) ಜೀರುಂಡೆಗಳು ಸೂಸಿದ ಮಿಶ್ರಣದಲ್ಲಿ ಈ ನಾಲ್ಕು ಸಂಯುಕ್ತ 


ಪಟ್ಟಿ 2 
ಹತ್ತಿ ಬೆಳೆಯ ಜೀರುಂಡೆ ವರ್ಗದ ಕೀಟದ ಲೈಂಗಿಕಾಕರ್ಷಣಿಕಗಳು 
ಬೋಲ್‌ ಜೀರಿಂಡೆ 
(Anthonomus grandis 
ಗಂಡು ಜೀರುಂಡೆಗಳು PE 3-8 ್ರಿಮೀಥೈಲ್‌- N'4-ಚಕ್ರೀ 

ಯಹೆಕೆ ಸಲ ಅಸಿಬಾಲಿ ಹೈಡ್‌ 
2. Z-3, 3-ದ್ವಿಮೀಥೈಲ್‌-/ಗ14.ಚಕ್ರೀ 
ಯಹೆಕೆ ಸೌಲ್‌ ಅಸಿಟಾಲ್ಡಿ ಹೈಡ್‌ 


ಸ 
ಗಂಡು ಮತ್ತು ಹೆಣ್ಣು Wt) 7-2-ಐಸೊಪ್ರೊಪೀನಿಲ್‌-1- 
ಜೀರುಂಡೆಗಳು ಮೀಥೈಲ್‌ ಚಕ್ರೀಯಬ್ಯೂಹೀನ್‌ 
ಎಥೆನಾಲ್‌ 


2. Z-3, 3-ದ್ವಿನೀಥೈಲ್‌-18-ಚಕ್ರೀ 
ಯಹೆಕ್ಸೇನ್‌ ಎಥೆನಾಲ್‌ 


ಗಳು1:2:3:4=1:1:13:10 ಪ್ರಮಾಣದಲ್ಲಿರುತ್ತವೆ. ಗಂಡು ಜೀರುಂಡೆ 

ಈ ಸಂಯುಕ್ತ ಗಳನ್ನು ಸೂಸುವುದಕ್ಟೂ ಮತ್ತ ವುಗಳು ಹತ್ತಿಕಾಯಿ ತಿನ್ನು ್ಲಿವುದಕ್ಟೂ 

ಯಾವುದೋ ಅವ್ಯಕ್ತ ೪೫೬ ್‌ ಕಾಣುತ್ತದೆ, ಏಕೆಂದರೆ, ಗಂಡು ಜೀರುಂಡೆ 

ಗಳು ಹತ್ತಿಕಾಯಿ ತಿಂದನಂತರೇ ಈ ಸಂಯುಕ್ತಗಳ ಮಿಶ್ರಣ ಸೂಸಲು ಸಾಧ್ಯ. 
4 


ವಿಜ್ಞಾ ನ ಕರ್ಣಾಟಕ 


ಆದ್ದರಿಂದ ಹತ್ತಿ ಕಾಯಿಯಲ್ಲಿರುವ ಜಲಜನಕ-ಇಂಗಾಲ ಯುಕ್ತ ಸಂಯುಕ ್ರಗಳಾದೆ 
ಮಿರಿಸೀನ್‌, 'ಅಲ್‌-ಪೈನೀನ್‌ ಮತ್ತು 1-ಲಿಮೋಸೀನ” ಜೀರುಂಡೆ ಸೂಸುವ . 
ಆಲ್ಲಿ ಹೈ ಡ್‌ ಅಥವಾ ಆಳ್ಕೋಹಾಲ್‌ಗಳ ಸಂಶ್ಲೇಷಣೆಗೆ ನೆರವಾಗಬಲ್ಲವೆಂದು ನಂಬ ' 
ಲಾಗಿದೆ. ಸಂಶ್ಲೇಷಿತ ಲೈಂಗಿಕಾರ್ಷಣಿಕಗಳ ಬಾಕ ಶ್ರಣಕ್ಕೆ ಈ ಮೂರು ಸಂಯುಕ್ತ 
ಗಳನ್ನು ಜಿರೆಸುವುದರಿಂದ ಆ ಮಿಶ್ರಣದ ಆಕರ್ಷಣೀಕ ಶಕ್ತಿ ಅಧಿಕಗೊಂಡಿರುವುದಾಗಿ ' 
ಪ್ರಯೋಗಗಳಿಂದ ಗೊತ್ತಾಗಿದೆ. ಹಕು ಮಿಶ್ರಣ ಮಾರುಕಟ್ಟೆಯಲ್ಲಿ ಗ್ರಾಂಡಿಲೂರ್‌ 
ಎಂಬ ಹೆಸರಿನಿಂದ ದೊರೆಯುತ್ತದೆ. ತ 


ಜೋಳದ ಬೆಳೆಗೆ ಮುತ್ತುವ ಕೀಟಗಳ ಲೈಂಗಿಕಾಕರ್ಷಣಿಕಗಳು : 


ಜೋಳದ ಗಿಡದ ಕಾಂಡ ಕೊರೆದು ಬೆಳೆಯನ್ನು ನಾಶಮಾಡುವ ಶಲ್ವುಪಕ್ಷ ಕೀಟಗಳ 
ಲೈಂಗಿಕಾಕರ್ಷಣಿಕಗಳನ್ನು ಪಟ್ಟಿ 3ರಲ್ಲಿ ತೋರಿಸಿದೆ. 


ಪಟ್ಟ 3 
ಜೋಳದ ಕೀಟಗಳ ಲೈಂಗಿಕಾಕರ್ಷಣಿಕಗಳು : 
]. ಚುಕ್ಕೆ ಕೊರೆ ಪತಂಗ 1. KUM ಹೆಕ್ಸಡೆಸಿನಾಲ್‌ 
(Chilo Paratellus) 2. 7-11 ಹೆಕ್ಸಡೆಸೀನ್‌-1-ಆಲ್‌ 
2. ಲೋಕೆ ಎಲೆಹುಳು 1. 7-9, ಟಿಟ್ರಾಡೆಸೀನಿಲ್‌ ಅಸಿಟೀಟು | 
(Leucania Lorey) 2. Z-7, ಹೆಕ್ಸಡೆಸೀನಿಲ್‌ ಅಸಿಟೀಟು 
3. Z-7, ಡೊಡೆಸೀನಲ್‌ ಅಸಿಟೀಟು 
3. ದಂಡು ಹುಳು 1. 7-11, ಹೆಕೃಡೆಸೀನಿಲ್‌ ಅಸಿಟೀಟು 
(Leucania Separata) 2. 7-11, ಹೆಕ್ಸಡೆಸಿನಾಲ್‌ 


ಕಾಂಡಕೊರೆವ ಚುಕ್ಸೆ ಪತಂಗ ಏಷ್ಯದಲ್ಲಿ ಒಂದು ಮುಖ್ಯ ವಿನಾಶಕಾರಕ ಕೀಟ, 
ಇದರ ಮರಿಹುಳು ಜೋಳದ ಗಿಡದ ಕಾಂಡ ಕೊರೆದು ನಷ್ಟ ಉಂಟುಮಾಡುತ್ತದೆ. ' 
ಈ ಮತೆತನದ ಕನ್ಯಾಕೀಟ ಎರಡು ಸಂಯುಕ್ತಗಳ ಮಿಶ್ರಣಸೂಸಿ ಗಂಡನ್ನು ಆಕರ್ಷಿ' 
ಸುತ್ತದೆ, ನೀರುಳ್ಳ ಗುಂಡಿಯನ್ನು ಬೋನೆಂಬಂತೆ ಬಳಸಿ ಜೋಳದ ಹೊಲಗಳಲ್ಲಿ ನಡೆಸಿದ 
ಪ್ರಯೋಗಗಳಿಂದ 7-11, ಹೆಕ್ಸಡೆಸಿನಾಲ್‌ ಅತ್ಯುತ್ತನು ಆಕರ್ಷಣಿಕನೆಂದೂ 
ಅದರೊಡಗಿರುವ 7-11, ಹೆಕ್ಸಡೆಸೀನ್‌-1-ಆಲ್‌ ನಿರುಪಯುಕ್ತವೆಂದೂ ಗೊತ್ತಾ 
ಗಿದೆ, ಅಲ್ಲದೆ ಎರಡನೆ ಸಂಯುಕ್ತವನ್ನು 7-11, ಹೆಕ್ಸಾಡೆಸಿನಾಲ್‌ನೊಡನೆ ಬೆರೆಸು' 
ವುದರಿಂದ ಇವರ ತೀರ್ವಸಾಮರ್ಥ್ಯಕ್ಕೆ ಕುಂದುಂಟಾಗುವುದರಿಂದ ಬೋನಿನಲ್ಲಿ ಬೀಳುವ 
ಗಂಡು ಕೀಟಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಆದರೆ ಕನ್ಯಾಕೀಟ ಈ ನಿರುಪಯುಕ್ತ 
ಸಂಯುಕ್ತವನ್ನು ಏಕೆ ಸೂಟ ಂಬುದು ಅರ್ಥವಾಗಿಲ್ಲ. ಮ ಕೀಟದ ಅಂಗಾಂಶ" 


ಷಿ ಕೀಟಗಳ ಲೈಂಗಿಕಾಕರ್ಷಣಿಕಗಳು ಮತ್ತು ಅವುಗಳ ಉಪಯೋಗಗಳು ೫೧ 


ದಲ್ಲಿ ಈ ಆಲ್ಕೊಹಾಲ್‌ ಉತ್ಕೃರ್ಷಣಗೊಂಡು ಆಲಿ ಹೈಡ್‌ ಆಗುವುದೆಂದು ಊಹಿಸ 
ಲಾಗಿದೆ. ಅಂಗಾಂಶದಲ್ಲಿನ ಹಾಲ್‌ ಉತ್ಕರ್ಷಣಗೊಂಬುದಕ್ಕೆ ಮುಂಚಿತ 
ವಾಗಿಯೇ ಆಲಿ ಹೈಡಿನೊಡನೆ ಅಲ್ಪ ಪ್ರಮಾಣದಲ್ಲಿ ಹೊರಬೀಳಬಹುದೆಂದೂ ನಂಬ 
ಲಾಗಿದೆ. ಸಂಶ್ಲೇಷಿತ 7-9, ಟಟ, ್ರಾಡೆಸೀನಿಲ್‌ ಫಾರ್ಮೇಟ ಒಂದು ಉತ್ತಮ 
ಅನುಕರಣಾ ಸಂಯುಕ್ತ ಏಕೆಂದರೆ 7-9, ಟಿಟ್ರಾಡೆಸೀನಿಲ್‌ ಫಾರ್ಮೇಟು ತನ 
 ಆಕರ್ಷಣಿಕ ಶಕ್ತಿಯಲ್ಲಿ 7-11, ಹೆಕ್ಸೃಡೆಸಿನಾಲ್‌ಗೆ ಸರಿಹೋಲುತ್ತದೆ. ಲೋಕೆ 
ಎಲೆಹುಳು (Leucania Loreys) ಮತ್ತು ದಂಡುಹುಳು (1600871೩ 56088೩18) 
ಎಂಬೆರಡು ಪತಂಗಗಳು ಜೋಳದ ಬೆಳೆಗೆ ಮುತ್ತುತ್ತವೆ. ಲೋರೆ ಎಲೆಹುಳು ಮೂರು 
ಸಂಯುಕ್ತಗಳ ಮಿಶ್ರಣವನ್ನ್ಯೂ ದಂಡುಹುಳು ಎರಡು ಸಂಯುಕ್ತಗಳ ಮಿಶ್ರಣವನ್ನೂ 
ಸೂಸುತ್ತವೆ, ಲೋರೆ ಎಲೆಹುಳು ಹೊರಸೂಸಿದ ಮಿಶ್ರಣದಲ್ಲಿ 7-9, ಟಿಟ್ರಾಡೆ 
ಸೀನಿಲ್‌ ಅಸಿಟೀಟು ಮತ್ತು 7-7, ಹೆಕ್ಸಡೆಸೀನಿಲ್‌ ಅಸಿಟೀಟು 1 : 4 ಪ್ರಾಮಾಣ 
ದಲ್ಲಿದ್ದು, ಅತ್ಯಲ್ಪ ಪ್ರಮಾಣದಲ್ಲಿ 7-7, ಡೊಡೆಸೀನಿಲ್‌ ಅಸಿಟೀಟು ಮಿಶ್ರಗೊಂಡಿರು 
ತ್ತದೆ, ಸಂಶ್ಲೇಷಿತ ಸಂಯುಕ,ಗಳನ್ನು 9:1 ಅಥವಾ 1,5: 1 ಪ್ರಮಾಣದಲ್ಲಿ 
ಬೆರಸಿ, ಜೋಳದ ಹೊಲದಲ್ಲಿನ ಲೋರೆ ಎಲೆಹುಳುಗಳ ಕಾಟವನ್ನು ಕಡಿಮೆಮಾಡ 
ಬಹುದು. ದಂಡುಹುಳು 7-11, ಹೆಕ್ಸಡೆಸೀನಿಲ್‌ ಅಸಿಟೀಟು ಮತ್ತದರ ಆಲ್ಟೋ 
ಹಾಲ್‌ಗಳನ್ನ 1:8 ಪ್ರಮಾಣದಲ್ಲಿ ಹೊರಸೂಸುತ್ತದೆ. ಸಂಶ್ಲೇಷಿತ ಸಂಯುಕ್ತ 
ಗಳನ್ನು 1:4ಪ ಶ್ರಮಾಣದಲ್ಲಿ ಬೆರಸಿ ಉಪಯೋಗಿಸಿದಾಗ ಉತ್ತ ಮ ಫಲ ಕಂಡು 
ಬಂದಿತೆ. ಈ ಮಿಶ್ರ ಣವನ್ನು ರಬ )ರಿನಿಂದ ಮಾಡಿದ ಚಿಕ್ಕ ಚಿಕ್ಟು ಕೋಶಗಳಲ್ಲಿಟ್ಟು 
ಜೋಳದ ಹೊಲದಲ್ಲಿಬ್ಬಾಗ ಒಯು ತಿಂಗಳಿಗಿಂತಲೂ ಅಧಿಕ ಕಾಲ ತಮ್ಮ ಅರರ 
ಶಕ್ತಿಯನ್ನು ಉಸಿಕೊಂಡಿರುತೆ ವೆ. 
ಕೆಲವು ಕೀಟಗಳು ಸರ್ವಸಮದರ್ಶಿ ಪ್ರವೃತ್ತಿಯವು. ಇವು ಹತ್ತಿ ಮತ್ತು 
ಜೋಳದ ಬೆಳೆಗಳೆರಡಕ್ಕೂ ಮುತ್ತುತ್ತವೆ. ಇವುಗಳಲ್ಲಿ ಎಲೆಕೋಸಿನ ದಂಡುಹುಳು 
(110170518೩ brassicae), ಹತ್ತಿ ಕಾಯಿಹುಳು (1161101015 armigera) ಮತ್ತು 
ಮೆಕ್ಕೆ ಜೋಳದ ಕುಡಿಹುಳು (Heliothis zea) ಗಳ ಲೈಂಗಿಕಾಕರ್ಷಣಿಕಗಳನ್ನು 


ಡೆ ವಿಸ್ತಾರವಾಗಿ ಅಭ್ಯಾಸವಕಾಡಲಾಗಿದೆ (ಪಟ್ಟಿ 4). 


ಪಟ್ಟಿ 4 
ಹತ್ತಿ ಮತ್ತು ಜೋಳೆಧ ಸಾಮಾನ್ಯ ಟಗಳ ಲೈಂಗಿಕಾಕರ್ಷಣಿಕಗಳು 


1. ಎಲೆಕೋಸಿನ ದಂಡು ಹುಳು. 1. Z- 11, ಹೆಕ್ಸ ಡೆಸೀನಿಲ್‌ ಅಸಿಟೀಟು 
(Memestra 1278561080) 2 721], ಹೆಸ್ಟ ಡೆಸೀನಿಲ್‌ ಅಸಿಟೀಟು 

£¥ ಟಿಟಿ ್ರಾಡೆಕೈಲ್‌ ಅಸಿಟೀಟು 

4 ಹೆಕ ತಿಕ್ಕಲ ಅಸಟೀಟು 


೫೨ ವಿಜ್ಞಾನ ಕರ್ಣಾಟಕ 


7-11, ಹೆಕ್ಸಡೆಸಿನಾಲ” 
7-11, ಹೆಕ್ಸಡೆಸೀನ್‌-]-ಆಲ್‌ 
7-9, ಹೆಕ್ಸಡೆಸೀನಾಲ್‌ 
ZS ಹೆಕ್ಸಡೆಸಿನಾಲ್‌ 
7-9, ಹೆಕ್ಸಡೆಸಿನಾಲ್‌ ಚ 
7-7, ಹೆಕ್ಸಡೆಸಿನಾಲ್‌ 
ಹೆಕ್ಸಡೆಸಿನಾಲ್‌ ( 
ತೆ 


2. ಹಕ್ತಿಕಾಯಿ ಹುಳು 
(Heliothis armigera) 


3. ಮೆಕ್ಕೆ ಜೋಳದ ಕುಡಿ ಹುಳು 
(Heliothis Zea) 


ಆಕರ್ಷಿಸುತ್ತದೆ. ಇವುಗಳಲ್ಲಿ 7-11, ಹೆಕ್ಸಡೆಸೀನಿಲ್‌ ಆಸಿಟೀಟು ಪ್ರ 
ವಾದುದು ಮಾತ್ರವಲ್ಲದೆ, ಅತ್ಯಧಿಕ ಆಕರ್ಷಣಿಕ ಶಕ್ತಿಯುಳ್ಳದ್ದಾ ಗಿದೆ. ಮಿಶ್ರ 
ದಲ್ಲಿ ಇದರೊಡಗಿರುವ ಉಳಿದ ಮೂರು ಸಂಯುಕ್ತ ಕ್ರ ಗಳಾವುದಕ್ಟೂ ಆಕರ್ಷಣಿಕ ಶ 
ಇದ್ದಂತೆ ಕಂಡುಬಂದಿಲ್ಲ. ಹತ್ತಿಕಾಯಿ ಹುಳುವಿನ ರೈಂಗಿಕಾಕರ್ಷಣಿಕ ಲ 
ದಲ್ಲಿ ಮೂರು ಸಂಯುಕ್ತಗಳನ್ನು ಗೊತ್ತು ತ್ರಿ ಹಚ್ಚಲಾಗಿದೆ. ಇದು ಅತ್ಯಧಿಕವಾಗಿ 
ಕಂಡು ಬರುವ ಸರ್ವಭಕ್ಷಕ ಕೀಟ, ಇದು ಇಂಡಿಯ, ಆಫ್ರಿಕ, ದಕ್ಷಿ ಸಾ 
ಯೂರೋಪು. ಏಷ್ಯ, ಮತ್ತು ಆಪ್ಟ್ರೇಲಿಯಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ' 
ಕನ್ಯಾಕೀಟ ಸಾಮಾನ್ಯವಾಗಿ Pall; ಹೆಕ್ಸೃಡೆಸಿನಾಲ್‌ ಮತ್ತು Z- ll 
ಹೆಕ್ಸ್‌ಡೆಸಿನ್‌-1-ಆಲ್‌ ಎಂಬ ಎರಡು ಸಂಯುಕ್ತ ಮಿಶ್ರ ಣದ ಮೂಲಕ ಗಂಡನ್ನು 
Rr ದೆ... ಆದರೆ ಮಲಾವಿ ಪ ರ್ರದೇಶದಲ್ಲಿರುವ ಈ `ಮನೆತನದ ಕನ್ಯಾಕೀಟದು. 
ಲೈಂಗಿಕಾಕರ್ಷಣಿಕ ಮಿಶ್ರಣದಲ್ಲಿ 7-9, ಹೆಕ್ಸ ಡೆಸಿನಾಲ್‌ ಎಂಬ ಇನ್ನೊ, ೦ದು 
ಸಂಯುಕ್ತ ಕೂಡ ಕಂಡುಬಂದಿದೆ. ಹೊಲದಲ್ಲಿ ಈ ಚಾ ಸಂಯುಕ ತವೂ ಅಕರ್ಷಣಿಕ 
ಬಲದಲ್ಲಿ ಕನ್ಯಾಕೀಟಕ್ಕೆ ಸರಿದೂಗಿದಂತೆ ಕಂಡುಬಂದಿಲ್ಲ. ಕನ್ಯಾಕೀಟ ಈ 
ಸಂಯುಕ್ತಗಳ ಮಿಶ್ರಣವನ್ನು ಸೂಸುವಿಕೆಗೂ, ಮಿಶ್ರಣದ ಆಕರ್ಷಣಿಕ ಶಕ್ತಿಗೂ, 
ಹತ್ತಿ ಮತ್ತು ಜೋಳದ ಗ ಬೆಳವಣಿಗೆಯ ಹಂತಕ್ಕೂ ಯಾವುದೋ ಒಂದು ' 
ಅವ್ಯ ಕ್ರ ಸಂಬಂಧವಿರುವಂತೆ ಕಾಣುತ್ತದೆ, 

ಮೆಕ್ಕೆ ಜೊಳದ ಕುಡಿ ಹುಳು ನಾಲ್ಕು ಸಂಯುಕ್ತಗಳ ಮಿಶ್ರಣ ಸೂಸುತ್ತದೆ, ಕ 
ಈ ಮಿಶ್ರಣದಲ್ಲಿ 7-11, ಹೆಕ್ಸಾಜೆಸಿನಾಲ್‌ ಪ್ರಧಾನ ಸಂಯುಕ... , ತೇ. 90-95 
ರಷ್ಟಿದೆ. ಉಳಿದವು 7-9, ಹೆಕ್ಸಜಡೆಸಿನಾಲ್‌ (ಶೇ. 1-2), 2-7, ಹೆಕ್ಟ ಕ ಡೆಸಿನಾಲ್‌ 
(ಶೇ. 0.4-2.0) ಮತ್ತು ಹೆಕ್ಸಡೆಸಿನಾಲ್‌ (ಶೇ. 2-7). ವಿಶ್ರಣದ ಎಲ್ಲಾ 
ಸಂಯುಕ್ತಗಳೂ ಉತ್ತಮ ಆಕರ್ಷಣಿಕ ಶಕ್ತಿ ಹೊಂದಿದ್ದು, ನಡು ಕೀಟದ. 
ಹತೋಟಿಯಲ್ಲಿ ನೆರವಾಗುತ್ತವೆ. 


ಕಬ್ಬಿನ ಕಾಂಡ ಕೊರೆದು ಬೆಳೆಯನ್ನು ಹಾಳು ಮಾಡುವ ಕೀಟಗಳಲ್ಲಿ ಕಂದು, 


ಎಲೆಕೋಸಿನ ದಂಡುಹುಳು ನಾಲ್ಕು ಸಂಯುಕ್ತಯುಕ್ತ ಮಿಶ್ರಣದಿಂದ ಗಂಡನ್ನು ಸಿ 


dr dC ie a ಹ್‌: ಹ 


ics 


ಕೀಟಿಗಳ ಲೆ ್ಫಬಂಗಿಕಾಕರ್ಷಣಿಕಗಳು ಮತ್ತು ಅವುಗಳ ಉಪಯೋಗಗಳು ೫೩ 


| ಬಣ್ಣ ದ ಕಾಂಡ ಕೊರೆಕೀಟ (Sesamia inferana) ದ ಲೈಂಗಿಕಾಕರ್ಷಣಿಕಗಳ ಬಗ್ಗೆ 

| ಮಾಹಿತಿ ಪಡೆಯಲಾಗಿದೆ. ಈ ಕೀಟದ ಮರಿಹುಳು ಭತ್ತ ಮತ್ತು ಮೆಕ್ಕೆ ಜೋಳದ 

ಕಾಂಡವನ್ನು ಕೊರೆಯುತ್ತದೆ. ಇತರೆ ಶಲ್ಪ ಪಕ್ಷ ಕೀಟಗಳು ಬಹುಸಂಖ್ಯೆ ಸಂಯುಕ್ತ 
ಗಳ ಅಥವ ಒಂದೇ ಸಂಯುಕ್ತದ ವಿವಿಧ ಸಮಾವಯವಗಳ ಮಿಶ್ರಣವನ್ನು ತಮ್ಮ 

ಲೈಂಗಿಕಾಕರ್ಷಣಿಕಗಳನ್ನಾ ಗಿ ಬಳಸಿದರೆ ಈ ಕಂದು ಕಾಂಡಕೋರಿಕೀಟ ಏಕ 

ಹಾತ್ರ ಸಂಯುಕ್ತ ಸೂಸಿ ಗಂಡನ್ನು ಆಕರ್ಷಿಸುತ್ತದೆ. ಪ್ರತಿ ಕನ್ನಾ ಕೀಟಿವೂ 
ಸುಮಾರು 20 ನಾನೋಗ್ರಾಂ 7-11, ಹೆಕೃಡೆಸೀನಿಲ್‌ ಅಸಿಔೇಟು ಸೂಸುತ್ತದೆ. 
ಈ ಸಂಯುಕ್ತದ 7- ಸಮಾವಯವ ಮಾತ್ರ ಶಕ್ತಿ ಯುಕ್ತ. ಪ್ರತಿ ಕನ್ಯಾಕೀಟದಲ್ಲಿ 
ಸುಮಾರು 10 ನಾನೋಗಾಂ 7-11, ಹೆಕ್ಸಡೆಸಿನ”-] ಆಲ್‌ ಇತುತ ದೆ. ಇದು 
| ಅಸಿಟಿಲೀಕರಣಗೊಂಡು ಲೈಂಗಿಕಾಕರ್ಷಣಿಕ ರೂಪ ತಾಳುತ್ತದೆ. 


ಶ್ರೇಷ್ಠ ತಳಿವಿಜ್ಞಾನಿ ಥಾಮಸ್‌ ಹೆಂಟ" ಮಾರ್ಗನ್‌ ಹಣ್ನೊಣಗಳನ್ನು 
ಮೊಟ್ಟ ಮೊದಲಿಗೆ ತನ್ನ ಸಂಶೋಧನೆಗಳಿಗೆ ಬಳಸಿಕೊಂಡ. ಕೊಳೆತ ಹಣ್ಣು ಗಳನ್ನು ' 
en ನೀಡಿ ಲಕ್ಷಾಂತರ ನೊಣಗಳನ್ನು ಸಾಕಿ ಅವುಗಳ ಅನುವಂಶೀಯತೆ 
ಕುರಿತು ಹಲವಾರು ಸಂಗತಿಗಳು ಬೆಳಕಿಗೆ ಬಂದವು. | 

ಮಾರ್ಗನ*" ಪ್ರಯೋಗಶಾಲೆಯಲ್ಲಿ ಕಾರ್ಯನಿರತನಾಗಿದ್ದಾ ಗ ಆತನ ಮನೆಗೆ 
ಭೇಟಿನೀಡಿದ ಆಗಂತುಕನೊಬ್ಬ ಮಾರ್ಗನ್ನನ ಮಗಳಿಗೆ "" ನಿನ್ನ ತಂದೆ ಯಾವ ಕೆಲಸ 
ಮಾಡುತ್ತಾರೆ ” ಎಂದು ಪ್ರಶ್ನಿ ಸಿದಾಗ ಆಕೆ “ ನೊಣ ಹೊಡೆಯುತ್ತಿದ್ದಾನೆ” ಎಂದು 
ಉತ್ತರಿಸುತ್ತಾಳೆ, ಈ ನೊಣ ಹೊಡೆಯುವ ಕೆಲಸವೇ ಮಾರ್ಗನ್ನನಿಗೆ ನೋಜಿಲ್‌ 
ಪಾರಿತೋಷಕವನ್ನು ದೊರಕಿಸಿಕೊಟ್ಟಿತು. 


ಸಂಗ್ರಹ: ಡಾಃ ಎಸ್‌. ಎನ್‌. ಹೆಗರ 


ನಳಿನಿ ಕಳಸಾ" 


ಪ್ರಾಯೋಗಿಕ ಭ್ರೂಣಶಾಸ್ತ್ರ 


ಸಸ್ಯ ಭ್ರೂ ಶಾಸ್ತ್ರ ಸಸ್ಯ ಶಾಸ್ತ್ರದ ಹಲವು ವಿಷಯಗಳೊಂದಿಗೆ ಸಂಬಂಧಹೊಂದಿದೆ, 
ಇತ್ತೀಚಿನ ದಿನಗಳಲ್ಲಿ ಭೂಣಶಾಸ್ತ್ರವು ತೋಟಗಾರಿಕೆ ಮತ್ತು ವ್ಯವಸಾಯದ ವಿವಿಧ 
ಸ್ತರಗಳಲ್ಲಿ ತನ್ನ ಹಸ್ತ ಚಾಚಿಕೊಂಡಿದೆ. ಪ್ರಾಕೃತಿಕವಾಗಿ ಸಸ್ಯಗಳ ರಚನೆ ಮತ್ತು 
ಸ್ವಭಾವವನು KR ಬದಲಾಯಿಸಿ ಮಾನವಕೋಟಗೆ ಉಪಯುಕ್ತ ರೀತಿಯಲ್ಲಿ ಬಳಸಿ 
ಕೊಳ್ಳುವುದು ಪ್ರಾಯೋಗಿಕ ಭ್ರೂಣಶಾಸ್ತ್ರ ದ ಉದ್ದೆ (ಶೈ 

ಪ್ರಾ ನ ಭ್ರೂ ಜೆ ಸ್ತವನ್ನು ಕೆಳಗಿನ ಐದು ಪ್ರತ್ಯೇಕ ವಿಷಯಗಳಾಗಿ 
SNARE 


೧. ಪರಾಗ ಸಂಗ್ರಹಣೆ (ಗರ್ಭಧಾರಣೆಯ ಹತೋಟಿ) 

೨, ಪರಾಗಕೋಶದ ಬೆಳೆ (ಕೃಷಿ) 

೩. ಭ್ರೂಣದ ಬೆಳೆ (ಕೃಷಿ) 

೪, ಅನಿಷೇಕಫಲ (ಗರ್ಭಧಾರಣೆಯಾಗದ ಫಲ, ಪಾರ್ಥೆನೋಕಾರ್ಪಿ) 
೫ ಅಲೈಂಗಿಕ ಸಂಕರಗಳನ್ನು ಪಡೆಯುವಿಕೆ 


(Parasexual hybridization) 


೧. ಪರಾಗ ಸಂಗ್ರಹ ಮತ್ತು ಗರ್ಭಧಾರಣೆಯ ಹತೋಟಿ: 

ಸನ್ಯ ಬೇರೆಬೇರೆ ಸಮಯಗಳಲ್ಲಿ ಹೂಬಿದುವುದರಿಂದಲೂ ಮತ್ತು ಸಸ್ಯಗಳು ಪ್ರ ಸೃಪಂಚದ 
ಬೇರೆಬೇರೆ ಭಾಗಗಳಲ್ಲಿ ಬೆಳೆಯುವುದರಿಂದಲೂ ಪರಾಗಸ್ಥ ಸ್ಪರ್ಶಕ್ಕೆ ಅಡ್ಡಿ ಯಾಗಿತ್ತ ಡೆ. 
ಕೆಲವು ಸಸ್ಯಗಳ ಇನ ಸಿರ್ದಿಸ್ಯ ಬಾಳಿಕೆಯನ್ನು ಹೊಂದಿದ್ದು ಗರ್ಭಧಾರಣೆಯಲ್ಲಿ 
ಪೂಲ್ಲೊಳು ವುದ ಲ್ಲ, ಪ್ಲತೆ ಮತ್ತು ತೇವಾಂಶವನ್ನು ಗಮನಾರ್ಹ ಪ್ರಮಾಣದಲ್ಲಿ 
ಇಳಿಸುವ ಮೆತ್ತು ಹೆಚ್ಚಿ ವಿಧಾನದಿಂದ ಪ ಪರಾಗವನ್ನು ಬಹುಕಾಲ ಸಂಗ್ರಹಿಸಿಟ್ಟು 
ಬಯಸಿದಾಗ ಜಟ ಾರಣೆಯಲ್ಲಿ ಉಪಯೋಗಿಸಬಹುದು. (-೫°C-೧೦°೦) 


(2೫-೫೦%) 


ಸ್‌ ಕ ಅಳ ಧದ ಇ 
*ನಳಿನಿ ಕಳಸಾ, ವಿದ್ಯಾರ್ಥಿನಿ, ಸಸ್ಯಶಾಸ್ತ್ರ. ಸ್ನಾತಕೋತ್ತರ ವಿಭಾಗ, ಮಾನಸಗಂಗೋತ್ರಿ, 


ಮೈಸೂರು. 


೫೬ ವಿಜ್ಞಾ ನ ಕರ್ಣಾಟಕ 


ಸರಾಗಸ್ಪರ್ಶವು ಎಲ್ಲಾ ಸಂದರ್ಭದಲ್ಲಿಯೂ ಗರ್ಭಧಾರಣೆಯಾಗಿ ಫಲಿಸುವುದಿಲ್ಲ. 
ಪರಾಗವೇ ನಸ) ಯವಾಗಿದ್ದು, ಶಲಾಕಾಗ್ರದ ಮೇಲೆ ಪರಾಗ ನಷ್ಟ ವಾಗಬಹುದು, 
ಅಥವಾ so ಅಂಡಾಶಯವನ್ನು ತಲುಪದಿರಲೂ ಬಹುದು ಅಥವಾ ' 
ಪರಾಗನಳಿಕೆಯು ಶಲಾಕೆಯಲ್ಲಿ ಒಡೆದು ಅಂಡಾಶಯವನ್ನು ತಲುಪಲೂ ಬಹುದು, * 
ಇಂತಹ ಪ್ರಕೃತಿ ವಿಕೋಪಗಳಿಗೆ ಔಷಧಿಯಾಗಿ ವೈಜ್ಞಾನಿಕ ವಿಧಾನಗಳು ತ 
ಮುಂದುವರಿದಿದೆ. 
ಮೊಗ್ಗಾ ಗಿರುವವಾಗಲೇ ಹೂವನ್ನು ಪರಾ ಾಗಸ್ಪರ್ಶಕ್ಕೊಳಪಡಿಸುವುದು ಮತ್ತು ' 
ಶಲಾಕ ನಳಿಕೆಯನ್ನು ಕತ್ತರಿಸಿ ಶಲಾಕಾಗ್ರವನ್ನು ಅಂಡಾಶಯಕ್ಕೆ ಜೋಡಿಸಿ ಪರಾಗ ' 
ಸ್ಪರ್ಶಕೆಡೆಮಾಡುವುದು.. ಇವೆಲ್ಲವನ್ನು ಪ್ರಾಯೋಗಿಕವಾಗಿ ಫಲಪ್ರದವಾಗಿ ಮುಗಿ ' | 
ಸಿದ್ದಾರೆ ವಿಜ್ಞಾನಿಗಳು. ಇದಲ್ಲದೆ ಪ್ರನಾಳಗಳಲ್ಲಿ ಪರಾಗಸ್ಪರ್ಶಕ್ಕೆಡೆಮಾಡಿ- ಸಸ್ಯಗಳನ್ನು ' 
ಬೆಳೆಸಿದ್ದಾರೆ, ಈ ಎಲ್ಲ ಪ್ರಯೋಗಗಳನ್ನೂ ವ್ಯವಸಾಯ ಮತ್ತು ತೋಟಗಾರಿಕಾ ' 
ಕ್ಷೇತ್ರದಲ್ಲಿ ಅಳವಡಿಸಿ ಯಶಸ್ವಿಯಾಗಿದ್ದಾರೆ. 


೨. ಪರಾಗಕೋಶದ ಕೃಷಿ - 


ಪ್ರಯೋಗಶಾಲೆಯಲ್ಲಿ ಪರಾಗದ ಕೃಷಿ ಯಶಸ್ವಿಯಾಗಿದೆ. ಬೆಳವಣಿಗೆಗೆ ಬೇಕಾಗುವ ' 
ಪೌಷ್ಠಿಕಾಂಶಗಳನ್ನು ಒದಗಿಸಿ ಗಿಡಗಳನ್ನು ಬೆಳೆಸಿದ್ದಾರೆ. ಇದರಿಂದ ಏಕಸಂಖ್ಯೆಯ 
ವರ್ಣತಂತುಗಳುಳ್ಳೆ ಗಿಡಗಳನ್ನು ಬೆಳೆಸಿದ್ದಾರೆ. ಇದಕ್ಕೆ ಪೂರಕವಾಗಿ ಉಷ್ಣತೆ, ; 
ಪರಾಗದ ಬೆಳವಣಿಗೆಯ ನಿರ್ದಿಷ್ಟ ಹಂತ ಮತ್ತು ಪೌಸ್ಠಿಕಾಂಶದ ನಿಗದಿತ ' 


.. ಪ್ರಮಾಣವು ಬಹುಮುಖ್ಯ. 


ತಿ. ಗರ್ಭಧಾರಣೆಯಾಗದ ಫಲ: 
ಕೆಲವು ಹಣ್ಣುಗಳು ಗರ್ಭಧಾರಣೆಯಿಲ್ಲದೆಯೂ ಬೆಳೆಯಬಲ್ಲವು. ಅವುಗಳನ್ನು ಮೂರು ' 
ವಿಭಾಗಗಳಾಗಿಸಿದೆ. | 
(೧) ವಂಶೀಯ (Genetical) 
(೨) ಪರಿಸರದ ಪ್ರ ಭಾವ (Environmental) 
(೩) ಯಾ ಪ್ರಚೋದನೆ (Chemicals) 
ವಂಶೀಯವಾಗಿ ಕೆಲವು ಸಸ್ಯಗಳಲ್ಲಿ ಫಲ ಬೆಳೆಯಲು ಗರ್ಭಧಾರಣೆಯೊಂದು : 
ಅವಿಭಾಜ್ಯ ಅಂಗವಲ್ಲ; ನಿಂಬೆ, ಬಾಳೆ ಇವುಗಳಲ್ಲಿ ಮತ್ತು ದಾಳಿಂಬೆ ಈ ಎಲ್ಲ ಫಲಗಳಲ್ಲಿ 
ಗರ್ಭಧಾರಣೆಗೊಳಪಟ್ಟ ಬೀಜ ಇರುವುದೇ ಇಲ್ಲ. | 
ಅತಿ ಶೀತ ಹ ಉಷ್ಣತೆಯ ಪರಿಣಾಮವಾಗಿಯೂ ಹಣ್ಣುಗಳು ಬೆಳೆಯ | 
ಬಹುದು, ಅದರೆ ಅವುಗಳಲ್ಲಿ ಲೈಂಗಿಕ ಕ್ರಿ ಕ) ಯೆಯ ಬೀಜೋತಾ ಬಡೆನೆಯಾಗಿರುವುದಿಲ್ಲ. 
ರಾಸಾಯನಿಕವಾಗಿ ಇಂಡೋಲ್‌ ಅಸಿಟಿಕ್‌ ಆಸಿಡ್‌ (1AA), ಇಂಡದೋಲ್‌ ' 


ಪ್ರಾಯೋಗಿಕ ಭ್ರೂಣಶಾಸ್ತ್ರ ೫೭ 


Pp Ah 


 ಬ್ಯೂಔಿರಿಕ್‌ ಅಸಿಡ್‌, (18%) ನ್ಯಾಫ,ಲೀನ್‌ ಅಸಿಟಿಕ್‌ ಆಸಿಡ್‌, 2, 4 ಡೈಕ್ಲೋರೋ 
ಫಿನೈಲ್‌ ಅಸಿಟಿಕ್‌ ಆಸಿಡ್‌ ಇವುಗಳನ್ನು ಹೂವಿನ ಮೇಲೆ ಸಿಂಪಡಿಸಿದಾಗ 
A ಫಲಾಭಿವೃದ್ಧಿಯಾಗುತ್ತದೆ. ಜಿಬ್ಬರೆಲಿಕ್‌ ಆಸಿಡ್‌ ಕೂಡಾ ರಾಸಾಯನಿಕ ಪ್ರಚೋದನೆ 
ಜ್‌ ಯನ್ನು ನೀಡಬಲ್ಲದು, ರಾಸಾಯನಿಕ ವಸ್ತುಗಳ ಸಿಂಪಡಿಸುವಿಕೆ ಪರಾಗದ ಬೆಳವಣಿಗೆ 
' ಯನ್ನು ಅವಲಂಬಿಸಿದೆ. 


£ ನಿರ್ಲಿಂಗ ಸಂತಾನಾಭಿವೃದ್ಧಿ ಮತ್ತು ನಿರ್ಲಿಂಗ ಮಿಶ್ರತಳಿಗಳು 
' (ಅಥವಾ ಲೈಂಗಿಕವಾಗಿ ಅಭಿವೃದ್ಧಿ ಪಡಿಸಲಾಗದವುಗಳು.) 'ಜೀವಕೋಶದ ಜೀವ 
ಧಾತುವನ್ನು ಇನ್ನೊಂದು ಜಾತಿಯ ಜೀವಕೋಶದ ಜೀವಧಾತುವಿನೊಡನೆ ಸಂಯೋಗ 
ಗೊಳಿಸುವುದು ಸಂತಾನಾಭಿವೃದ್ಧಿ ಯ ಇನ್ನೊಂದು ಅಂಗ. 
ಜೀವಕೋಶದ ಪೊರೆಯು ಹೊಂದಿರುವ ಪೆಕ್ಟಿನ್‌ ಅಂಶವನ್ನು ಪೆಕ್ಟಿನೇಸ್‌ 
ಕಿಣ್ತದ ಮೂಲಕ ಕರೆಗಿಸುವುದು-ನೆಂತರ ಸೆಲ್ಯೂಲೇಸ್‌ ಚಿಕೆತ್ಸೆ ನೀಡುವುದು. ಈ 
ಚಿಕಿತ್ಸೆಯ ಸಮಯ ನಿರ್ದಿಷ್ಟವಾದದ್ದು. ಇದೇ ರೀತಿಯ ಪ್ರಯೋಗಗಳಿಂದ ಮಿಶ್ರ 
ತಳಿಗಳನ್ನು ಪಡೆಯುವ ರೀತಿಯೂ ಅಶ್ಚರ್ಯಕರವಾದದ್ದು 


ಪ್ರಾಯೋಗಿಕ ಭ್ರೂಣಶಾಸ್ತ್ರದ ಉಪಯೋಗಗಳು 
ಬೆಳೆಗಾರರು ವಿವಿಧ ಸಸ್ಯಗಳ ಸಮ್ಮಿಲನದಿಂದ ಉತ್ತಮವಾದ ವಿವಿಧ ಗುಣಗಳುಳ್ಳ 
ತಳಿಗಳನ್ನು ಪಡೆಯುವುದು ಸಾಧ್ಯ. ಸಸ್ಯಗಳಲ್ಲಿ ಅನುವಂಶೀಯ ಗುಣಾಂಶಗಳ 
ಕಾಪಾಡುವಿಕೆ ಮತ್ತು ಶುದ್ಧವಾದ ಸಸ್ಯಗಳನ್ನು ಪಡೆಯುವಿಕೆ ಅತಿ ಪ್ರಾಮುಖ್ಯ 
ವಾದವುಗಳು. ಭ್ರೂಣದ ಪುನರುತ್ಸಾದನಾ ಸಾಮರ್ಥ್ಯವನ್ನು ಭ್ರೂಣ ಕೃಷಿಯ 
ಮೂಲಕ ತಿಳಿದುಕೊಳ್ಳಲು ಸಾಧ್ಯ. ಬೀಜವನ್ನು ಕ್ರಿಯಾಶೀಲ ಸ್ಥಿತಿಯಲ್ಲೇ ಇರಿಸಿ 
ಅದರಿಂದ ಉತ್ತಮ ಸಸಿಗಳನ್ನು ಪಡೆಯುವಿಕೆ ಕೂಡ ಪ್ರಾಯೋಗಿಕ ಭ್ರೂಣಶಾಸ್ತ್ರದ 
ಪರಿಣಾಮಗಳಲ್ಲೊಂದು. ನ್ಯೂಸಿಲ್ಲಸ್‌ ಕೃಷಿಯ ಮೂಲಕ ರೋಗರಹಿತ ಸಸ್ಯ 
ಗಳನ್ನು ಪಡೆಯಬಹುದು. ಅಬೀಜ ಫಲಗಳು ಮಾರುಕಟ್ಟಿಯಲ್ಲಿ ಉತ್ತಮ 
' ಬೆಲೆಯನ್ನು ಗಳಿಸಿಕೊಡುತ್ತವೆ. ಈ ಎಲ್ಲಾ ಪ್ರಾಯೋಗಿಕ ಸಫಲತೆಗಳು ರೈತನ 
'  ಹೆಲವು ತೊಂದರೆಗಳ ನಿವಾರಣೆಯಲ್ಲಿ ಯಶಸ್ವಿಯಾಗಿವೆ. 
ಪರಾಗವನ್ನು ಸಂಗ್ರಹಿಸಿಟ್ಟು ಅದರ ಕ್ರಿಯಾಶೀಲತೆಯನ್ನು ಉಳಿಸಿ ಅದರಿಂದ 
ಬಯಸಿದೆ ಸಮಯಗಳಲ್ಲಿ ಗರ್ಭಧಾರಣೆಯನ್ನು ಯಶಸ್ವಿಯಾಗಿ ನಡೆಸಬಹುದು, 
ಸಂಗ್ರಹಿಸಿಟ್ಟ ಪರಾಗವನ್ನು ಒಂದು ಪ್ರದೇಶದಿಂದ ಇನ್ನೊಂದೆಡೆಗೆ ಒಯ್ಯ 
ಬಹುದು. 
ಎರಡು ಜಾತಿಯ ಸಸ್ಯಗಳ ಜೀವಕೋಶಗಳನ್ನು ( ಕೋಶಭಿತ್ತಿಯನ್ನು ನಾಶ 
ಗೊಳಿಸಿ) ಜೀವಧಾತುಗಳ ಸಂಯೋಜನೆಯ ಮೂಲಕ ಎರಡು ಅಥವಾ ಹೆಚ್ಚಿಗೆ 


ಆಅ 


೫೮ ವಿಜ್ಞಾನ ಕರ್ಣಾಟಕ 


ಗುಣಗಳ ಸಂಯೋಜನಾ ಸಸ್ಯವನ್ನು ಪಡೆಯಬಹುದು. ಇದರಿಂದ ವರ್ಣತಂತುಗಳ : 
ಸಂಖ್ಯೆ ದ್ವಿಗುಣ ಅಥವಾ ತ್ರಿಗುಣಗೊಳಿಸಲು ಸಾಧ್ಯ. | 

ಈ ಎಲ್ಲಾ ಕಾರ್ಯನಿಧಾನಗಳಿಂದ ರೈತನಿಗೆ ಕಾಮಧೇನು ಸಿಕ್ಕಂತಾಗಿದೆ, : 
ವೈಜ್ಞಾನಿಕ ಯುಗದಲ್ಲಿ ಕೇವಲ ನಿರ್ಜೀವ ಯಂತ್ರಗಳ ತಯಾರಿಕೆ ಮಾತ್ರ 
ನಡೆಯುತ್ತಿಲ್ಲ. ಸಜೀವಸಸ್ಯಗಳ ಉತ್ಪಾದನೆ ಮತ್ತು ಗುಣಮಟ್ಟವೂ ಹೆಚ್ಚುತ್ತಿದೆ. 
ಮಾನವ ಕೋಟಿಯ ಉಪಯೊ:ಗಗಳಿಗಾಗಿ ಹಗಲಿರುಳು 'ಶ್ರಮಿಸಿದ-ಶ್ರಮಿಸು 
ತ್ರಿರುವ ವಿಜ್ಞಾನಿ ಬಂಧುಗಳ ಕಾರ್ಯತತ್ಪರತೆ ಮೆಚ್ಚ ಬೇಕಾದ್ದು. ಜೀವಶಾಸ್ತ್ರದ 
ಪ್ರಯೋಗಗಳು ಮಾನವನ ದೈನಂದಿನ ಬದುಕಿಗೆ ಸಹಾಯಕಾರಿ- ಸಂಜೀವಿನಿ ಎಂದರೆ 
ಉತ್ಪ್ರೇಕ್ಷೆಯೇನಲ್ಲ. 


ವಿಜ್ಞಾ ನರಗಳು 
1983ರ ನೊಬೆಲ್‌ ಪಾರಿತೋಷಕಗಳು 


1. ಭೌತನಿಜ್ಞಾನ 


ಭೌತವಿಜ್ಞಾ ನಕ್ಕೆ ಮೀಸಲಾದ ನೊಬೆಲ್‌ ಪಾರಿತೋಷಕವನ್ನು ಈ ವರ್ಷ 
ಡಾ॥ ಸುಬ್ರಹ್ಮಣ್ಯಂ ಚಂದ್ರಶೇಖರ್‌ ಮತ್ತು ಡಾ! ವಿಲಿಯಂ ಫೌಲರ" ಹಂಚಿ 
' ಕೊಂಡಿದ್ದಾರೆ. ನಕ್ಷತ್ರಗಳ ರಚನೆ ಮತ್ತು ವಿಕಾಸದ ಬಗ್ಗೆ ಈ ವಿಜ್ಞಾನಿಗಳು 
ನಡೆಸಿದ ಸಂಶೋಧನೆಗಳಿಗಾಗಿ ದೊರೆತ ಪುರಸ್ಕಾರ ಇದು. 

ಒಂದು ನಕ್ಷತ್ರದ ವಿಕಾಸದ ಮೊದಲ ಹಂತದಲ್ಲಿ ಗುರುತ್ತ ಒಳಕುಸಿತ (8೯೩೪1- 
lational collapse) ಮತ್ತು ಔಸ್ತಿ ಒತ್ತಡ (thermal pressure) ಗಳ ನಡುವೆ 
ಸಮತೋಲನ ಏರ್ಪಡುತ್ತದೆ. ನ್ಯೂಕ್ಲಿಯ ಇಂಧನ ಉರಿದಮೇಲೆ ಒಳಕುಸಿತವನ್ನು 
ಔಸ್ತಿ ಒತ್ತಡ ತಡೆಯಲು ಸಮರ್ಥವಾಗಿರುವುದಿಲ್ಲ ಆಗ ಎಲೆಕ್ಟ್ರಾನುಗಳು ಒದಗಿಸುವ 
ಒತ್ತಡ ಒಳಕುಸಿತವನ್ನು ವಿರೋಧಿಸುತ್ತದೆ. ಈ ಒತ್ತಡಕ್ಕೆ ಫರ್ಮಿ ಒತ್ತಡ ಎಂದು 
ಹೆಸರು. ನಕ್ಷತ್ರದ ದ್ರವ್ಯಾಂಶ 1.44 ಸೌರ ದ್ರವ್ಯಾಂಶಕ್ಕಿಂತ ಹೆಚ್ಚಾಗಿದ್ದರೆ ಫರ್ಮಿ 
ಒತ್ತಡವೂ ಒಳ ಕುಸಿತವನ್ನು ತಡೆಯಲು ಸಮರ್ಥವಾಗುವುದಿಲ್ಲ. ನಕ್ಷತ್ರದ ಈ 
ದ್ರವ್ಯಾಂಶ ಮಿತಿಗೆ ಚಂದ್ರಶೇಖರ್‌ ಮಿತಿ ಎಂದು ಹೆಸರು, ಚಂದ್ರಶೇಖರ್‌ ಮಿತಿಯ 
ಒಳಗಿನ ದ್ರವ್ಯಾಂಶವುಳ್ಳ ನಕ್ಷತ್ರಗಳು ಬಿಳಿಮುದ್ದೆ ಗಳಾಗಿ ಆಕಾಶದಲ್ಲಿ ಉಳಿಯುತ್ತವೆ. 
ಇಂಥ ನಕ್ಷತ್ರಗಳಿಗೆ ಶ್ವೇತ ಕುಬ್ಬ ಗಳು ಎಂದು ಹೆಸರು, ಶ್ವೇತ ಕುಬ್ಬಗಳಲ್ಲಿ ಪದಾರ್ಥ 
ಸಾಂದ್ರತೆ 105 ಗ್ರಾಂ.-ಸೆಮೀ.”* ಇರುತ್ತದೆ. ಅವುಗಳ ತ್ರಿಜ್ಯ ಸುಮಾರು 10+ 
ಕಿ.ಮೀ. ಅಸ್ಟಿರುತ್ತದೆ. 

ಕ್ರೇತ ಕುಬ್ಬಗಳ ಸಮತೋಲನದ ಸಮಸ್ಯೆಯನ್ನು ಕುರಿತು ಚಿಂತಿಸುತ್ತಿದ್ದ 
ಡಾ| ಆರ್‌. ಎಚ್‌”. ಫೌಲರ್‌ (ಚಂದ್ರಶೇಖರ್‌ ಅವರ ಸಂಶೋಧನ ಮಾರ್ಗದರ್ಶಕರು) 
ಸಾಂದ್ರಿತ ಪದಾರ್ಥದಲ್ಲಿ ಪರಿಣಾಮಕಾರಿಯಾಗುವ ಪೌಲಿ ಬಹಿಷ್ಠರಣ ನಿಯಮ 
ಉತ್ತರ ಒದಗಿಸಬಹುದೆಂದು ಶಂಕಿಸಿದರು. ವಿಶಿಷ್ಟ ಸಾಪೇಕ್ಷತೆ ಪರಿಣಾಮಗಳನ್ನು 
ಈ ಚಿತ್ರದೊಂದಿಗೆ ಸೇರಿಸಿ ಚಂದ್ರಶೇಖರ್‌ ಸಮಸ್ಯೆಗೆ ಪರಿಹಾರವನ್ನು ಕಂಡು 
ಹಿಡಿದರು. 1935ರ ಜನವರಿ 11ರಂದು ಲಂಡನ್ನಿನ ರಾಯರ್‌ ಖಗೋಳ ವಿಜ್ಞಾನಿ 
ಗಳ ವಾರ್ಷಿಕ ಸಭೆಯಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿದರು. ಆ ಸಭೆಯಲ್ಲಿ 
ಉಪಸ್ಥಿತರಿದ್ದ ಸರ್‌ ಎಡ್ಡಿಂಗಟನ" ಅವರು ಚಂದ್ರಶೇಖರ್‌ ಆಡಿದ ಪ್ರತಿಮಾತಿಗೂ 


ಕ್ಯ ತ್ತ ಇವೆ] 
ನ ವಿಜ್ಞಾನ ಕರ್ಣಾಟಕ 


ವಿರೋಧ ವ್ಯಕ್ತ ಪಡಿಸಿ ಅವರನ್ನು ಗೇಲಿಮಾಡಿದರು. “ ದೊಡ್ಡ ಗಾತ್ರದ ನಕ್ಷತ್ರ | 
ವೊಂದು. ಕುಗ್ಗುತ್ತ ಬಿಳಿಮುಚ್ಚಿ ಯಾಗಿ ಕೂರುವುದು ಸಾಧ್ಯ ವಿಲ್ಲ. ಅದು 
" ಮತ್ತೇನಾದರು ಆಗುವ ಸ ಸಾಧ್ಯತೆಯನ್ನು ಕುರಿತು ನಾವು ಆಲೋಚಿಸಬೇಕು, 7, ಎಂದು 1 
ಹೇಳಿ ಚಂದ್ರಶೇಖರ್‌ ಭಾಷಣ ಮುಗಿಸಿದರು. 

an ದಿನಗಳಲ್ಲಿ ಚಂದ್ರಸೇಖರ್‌ ಅವರ ಅಭಿಪ್ರಾಯಗಳು ಕಾ ್ರ್ರಾಂತಿಕಾರಕವಾಗಿ: ' 
ಕಂಡದ್ದರಲ್ಲಿ ಆಶ್ಚರ್ಯವೇನೂ ಇಲ್ಲ, ಇಂದು ಆ ಅಭಿಪ್ರಾಯಗಳಿಗೆ ಸಾರ್ವತ್ರಿಕ ' 
ಮುನ್ನಣೆ ದೊಕಿತಿದೆ. ನ್ಯೂಟ್ರಾನ್‌ ನಕ್ಷತ್ರಗಳು, ಕಪ್ಪು ಬಿಲಗಳು---ಹೀಗೆ ದೈತ್ಯ ' 
ನಕ್ಷತ್ರಗಳ ವಿಕಾಸವನ್ನು ಅರ್ಥಮಾಡಿಕೊಳ್ಳ ಲು ಚಂದ್ರಶೇಖರ್‌ ಅವರ ಸಂಶೋಧನೆ 
ಗಳು ಹಳ ನೆರವಾಗಿವೆ. ಸ 
' ಡಾ॥ ಚಂದ್ರಶೇಖರ್‌ ಅವರ ಜನನವಾದದ್ದು 1910 ರ ಅಕ್ಟೋಬರ್‌ 10 
ರಂದು ಲಾಹೋರಿನಲ್ಲಿ. ಆರು ಮಂದಿ ಸೋದರಿಯರು ಮತ್ತು ಮೂರು ಮಂದಿ 
ಸೋದರರು ಅವರಿಗೆ, ಹತ್ತು ಜನ ಮಕ್ಕಳಿಗೂ ಮೊದಲ ಗುರುಗಳು ಅವರ ತಂಜಿ 
ಶಾಯಿಯರು, ಚಂದ್ರಶೇಖರ್‌ ಕಲಿಶ ಪ್ರೌಢಶಾಲೆ ಮದರಾಸಿನ ಟ್ರಿಪ್ಲಿ ಕೇನಿನಲ್ಲಿರುವ 
ಹಿಂದು ಹೈಸ್ಟ್ಫೂಲು (1922-25). ಚಂದ್ರಶೇಖರ್‌ ಅವರ ಮೊದಲ ಒಲವು ಗಣಿತ 
ವಿಜಾ ನಕ್ಕೆ. ತಂದೆ ಸುಬ್ರ ಹ್ಮಣ್ಯುವಕ್‌ ಅಯ್ಯರ್‌ ಮಗನನ್ನು ಭೌತನಿಜ್ಞಾ ನದ ಕಡೆಗೆ 


ಒಲಿಸಿದರು, ಚಂದ್ರಶೇಖರ್‌" ಬಿ.ಎಸ್‌ಸಿ. (ಆನರ್ಸ್‌) ಪದವಿ ಪಡೆದದ್ದು ಪ್ರೆಸಿಡೆನ್ಸಿ. 


ಹ 52: (1930). ಪ್ರೆಸಿಡೆನ್ಸಿ ಕಾಲೇಜಿನ ಬಗ್ಗೆ ಅವರಿಗೆ ತುಂಬ ಮಮತೆ. 
ನ್ನೆರಡು ವರ್ಷದವನಿದ್ದಾಗಲೆ ಚಂದ್ರಶೇಖರ್‌ ದೊಡ್ಡ ವಿಜ್ಞಾ ಸ್ಹ ನಿಯಾಗ 

ಹದ ತೂ ಕಾಣುತ್ತಿದ್ದರು. ಉನ್ನತ ವ್ಯಾಸಂಗಕ್ಕಾಗಿ ಅಮು ಇಂಗ್ಲೆಂಡಿಗೆ 
ಹೊರಟಾಗ ಅವರ ತಾಯಿ, “ ನೀನು ಜಗತ್ತಿಗೆ ಬೆಳಕು ತೋರಿಸುತ್ತೀಯೆ. ಆದರೆ 
ಪ್ರಶಸ್ತಿ ಪಡೆದು ನೀನು ಹಿಂತಿರುಗುವುದನ್ನು ನೋಡಲು ನಾನು ಇರುವುದಿಲ್ಲ”, ಎಂದು 
ಹೇಳಿದರು. ಚಂದ್ರಶೇಖರ್‌ ಸಂಪಾದಿಸಿದ ಪದಕಗಳಿಗೆ, ಪ್ರಶಸ್ತಿಗಳಿಗೆ ಲೆಕ್ಕವಿಲ್ಲ, 
ಆವರು 19 ವರ್ಷದವನಿದ್ದಾ ಗಲೆ ಮೊದಲ ಸಂಶೋಧನ ಲೇಖನವನ್ನು ಪ್ರಕಟಸಿದರು. 
1933ರಲ್ಲಿ ೬ ್ರಿನಟ ಕಾಲೇಜಿನಿಂದ ಪಿ.ಎಚ್‌ಡಿ. ಪದವಿಯನ್ನು ಪಡೆದರು. 1936ರ 
ವರೆಗು ಅಲ್ಲಿ? ಸಂಶೋಧನೆ ನಡೆಸುತ್ತಿ ದ್ದು ಹೆಂಡತಿ ಲಲಿತ ಅವಕೊಂದಿಗೆ ಅಮೆರಿಕಕ್ಕೆ 
ಪ್ರ ಯಾಣಮಾಡಿದರು. ಹಾರ್ವರ್ಡಿನಲ್ಲಿ" ಸ್ವಲ್ಪಕಾಲವಿದ್ದು 1937 ರಲ್ಲಿ ಸಿಕಾಗೊ 
ವಿಶ್ವವಿದ್ಯಾನಿಲಯದ ಯರ್ಕ್ಸ್‌ ನ ಸೇರಿದರು. ಇಂದೂ ಅಲ್ಲೆ 
ಇದ್ದಾ ಕ್ಮ 
ಚಂದ್ರಶೇಖರ್‌ ಅವರಿಗೆ ಸಂತೋಧನೆ ಮತ್ತು ಬೋಧನೆ ಎರಡರಲ್ಲೂ ಸಮ 
ಆಸಕ್ತಿ. ಅವರು ಇಬ್ಬ ರು ವಿದ್ಯಾರ್ಥಿಗಳಿಗಾಗಿ 200 ಮೈಲಿ ಪ್ರ ಪ್ರಯಾಣ ಮಾಡುತ್ತ 
ಪಾಠ ಹೇಳಿಕೊಡುತ್ತಿ ದ ರು. ಅವರ ಅನೇಕ ಮಂದಿ ಮಿತ್ರ ನ ಈ ದುಂದುಗಾರಿಕೆ ' 
ಯನ್ನು ಕುರಿತು ಬೀತಿಸುತಿ ತ್ತಿದ್ದರು, ಗುರುವಿಗಿಂತ ಮೊದಲೆ ಆ ವಿದ್ಯಾರ್ಥಿಗಳು 


| 


ವಾತೆ 
ವಿಜ್ಞಾನ ವಾರ್ತೆಗಳು ೩ 


ಹೊಬೆಲ್‌ ಪಾರಿತೋಷಕ ಪಡೆದರು. « ನನ್ನ ಇಡಿ ತರಗತಿ ನೊಬೆಲ್‌ ಪಾರಿತೋಷಕ * 
ಪಡೆಯಿತು”, ಎಂದು ಚಂದ್ರಶೇಖರ್‌ ತಮಗಾದ ಆನಂದವನ್ನು ಸೂಚಿಸಿದರು, 
3 ಚಂದ್ರ ಶೇಖರ್‌ ble ವಿಜ್ಞಾನ ಪ್ರಕಾರಗಳಲ್ಲಿ ಕೆಲಸಮಾಡಿದ್ದಾ ರೆ, ಎಲ್ಲಿ 
&  ಫೆಲಸಮಾಡಿದರೂ ಅವರು ಅಲ್ಲಿ ಸ್ರ ಸಿ ೦ಗ "ಶಿಖರವನ್ನು ಸಾ ಪಿಸಿದಾರೆ. 
ತ್ವ ಪಾ _ಸ್ಮ್ರ ಭೌತವಿಜ್ಞಾ ನ, ಖಭೌತವಿಜ್ಞಾ ನ್ಯ ಗುರುತ್ವ ಸಿದ್ಧಾ ಂತ-_ಶೀಗೆ ಜಡ 
ತ ಅಭಿರುಚಿ ಅವರದು. ಅವರು 5 ಗ್ಗ ಗ್ರಂಥಗಳನ್ನು 'ಕಚಿಸಿದ್ದಾರೆ, ಕಪ್ಪು ಬಿಲಗಳನ್ನು 
Re (Black Holes) ಕುರಿತಾದ: ಗ್ರಂಥ ಆರನೆಯದು. ಇಳಿವಯಸ್ಸು, ಕಠಿಣವಾದ 
| ತೆ ಶಸ್ತ್ರಚಿಕಿತ್ಸೆ ಯಾವುದೂ ಅವರ ಉತ್ಸಾಹವನ್ನು ತಗ್ಗಿಸಿಲ್ಲ. ಇ 
ಚಂದ್ರಶೇಖರ್‌ ತಾವು ನಾಸ್ತಿಕರು ಎಂದು ಹೇಳಿಕೊಳ್ಳುತ್ತಾರೆ, ಅವರ 
ಲ ಸಾಮಾಜಿಕ ಜೀವನದ ವ್ಯಾಪ್ತಿ ಕಿರಿಸಾದುದು. ಅವರು ನೋವು ಮಿಶ್ರಿತ ತೃಪ್ತಿ 
ಯೊಂದಿಗೆ “ ನಾನು ಮಾಡಿದಂತೆ ವಿಜ್ಞಾ ಸ್ಲಿನವನ್ನು ಅಭ್ಯಸಿಸುವುದರಿಂದ ಆಗಿರುವ 
ತೆ  ಮುಃಖಕರ ಪರಿಣಾಮವೆಂದರೆ ಅದು ನನ್ನವ ತೆ ತ್ವವನ್ನು ಕುಬ್ಬ ಗೊಳಿಸಿದ್ದು. ವಿಜ್ಞಾನದ 
ಕ ಮೇಲಿನ ಪ್ರೀತಿಯಿಂದಾಗಿ ಕಲೆ, ಸಾಹಿತ್ಯ ಪ್ರವಾಸ ಸೊ ವಿಷಯ. ಗಳ ಮೇಲಿನ 
4 " ಆಸಕಿ ಕೀಯನ್ನು ಬಲಿಕೊಡಬೇಕಾಯಿತು; ಹಗಲು ರಾತ್ರಿ ಪೂರ್ತಿಸಮಯ ವಿಜ್ಞಾನದ 
| ಅಧ್ಯಯನಕ್ಕೇ ಮೀಸಲಾಗಿಹೋಗಿದೆ ” ಎಂದು ನಾನ ರೆ. ಅವರ ನಾ ದಿನಿಯೊಬ್ಬ ರು 
4 ಒಮ್ಮೆ ಒಂದು ಬಹುಮಾನ ಕೊಡುವ ತಮ್ಮ ಆಸೆಯನ್ನು ಕೊಡಿಕೊಂಡಾಗ 
ತ ಪ್ಯಾ ನ್ರಶೇಖರ್‌ “ನನಗೆ ಒಂದು ಪೆನ್ಸಿ ಲ್‌ ಕೊಂಡುಕೊಡು. ನಾನು ಉಪಯೋಗಿಸುವುದು 
4 ಜಡಿ ವಸ್ತು”, ಎಂದು ಹ ಪೆನ್ಸಿಲ್‌ ಮತ್ತು ಕಾಗದ ಎರಡೆ ಈ 
3 ವಿಜ್ಞಾನಿಯ ಉಪಕರಣಗಳು; ಸಾಧನೆಯಾದರೊ ಹಿಮಾಲಯದ ಎತ್ತರಕೆ, 
| ಚಂದ್ರಶೇಖರ್‌ ನೂರ್ಕಾಲ ಬಾಳಲೆಂದು ಆಶಿಸೋಣ. 
4 ಫೌಲರ್‌ ತಾಂತ್ರಿಕ ಭೌತವಿಜ್ಞಾ ನದ ಪದವೀಧರರು. ಅವರ ಮೊದಲ ಸಂಶೋಧನೆ 
ಗಳು ಪ್ರಾಯೋಗಿಕ ನೂ ಕ್ಸಿ ಯ ಭೌತನಿಜ್ಞಾ ನಕ್ಕೆ ಸಂಬಂಧಿಸಿದವು. ಎರಡನೆಯ 
ತೆ ಪ್ರಪಂಚದ ಯುದ್ಧ Rk ಮೇಲೆ ಅವರು ಖಭೌತನಿಜ್ಞಾನದ ಒಂದು ಪ್ರಮುಖ 
೫ ಮಸ್ಯೆಯ ಬಗ್ಗೆ ತಮ್ಮ ಗಮನ ಹೆರಿಸಿದರು, 
| 1939 ರಲ್ಲ ಅಮೆರಿಕ ದೇಶದ ಹ್ಯಾನ್ಸ್‌ ಬೆತೆ ಮತ್ತು ಜರ್ಮನ್‌ ದೇಶದ 
' ವಾನ್‌ವಿಸಕರ್‌ ಅವರು ಸೂರ್ಯ ಹೇಗೆ ಜಲಜನಕವನ್ನು ಉರಿಸಿ ಅದನ್ನು ಹೀಲಿಯಂ 
ಆಗಿ ಪರಿವರ್ತಿಸುವುದರಿಂದ ಅದರ ಶಕ್ತಿಯನ್ನು ನಡೆಯುತ್ತದೆ ಎಂಬ ಕಲ್ಲ ಲ್ಸ ನೆಯನ್ನು 
: ಮಂಡಿಸಿದರು. ಫೌಲರ್‌ ಮತ್ತು ಅವರ ಸಂಗಡಿಗರು ಈ ಕಲ್ಪನೆಯನ್ನು "ಪ್ರಯೋಗ 
ಗಳಿಂದ ಸ್ಥಿ ರಪಡಿಸಿದರು, | 
1953 ರಲ್ಲಿ ಇಂಗ್ಲೆಂಡಿನ ಪ್ರಸಿದ್ಧ ಖಭೌತನಿಜ್ಞಾನಿ ಫ್ರೆಡ್‌ ಹಾಯ್ಲ್‌ 
ಕ್ಯಾಲಿಫೋರ್ನಿಯ ತಂತ್ರವಿಜ್ಞಾ ಥ್ರ ಸಂಸ್ಥಾನಕ್ಕೆ ಸಂದರ್ಶಕ ವಿಜ್ಞಾ ನಿಯಾಗಿ 
4 ಯರು, ಅವರ ಜೊತೆಗೂಡಿ ಫೌಲರ್‌ ಮತ್ತು ಅವರ ಸಂಗಡಿಗರು ನಕ್ಷತ್ರ ಗಳಲ್ಲಿ 


೬೨ ವಿಜ್ಞಾನ ಕರ್ಣಾಟಕ 


ಕಾಣಸಿಗುವ ಧಾತುಗಳ ಹೇರಳತೆಯನ್ನು ವಿವರಿಸಲು ನೆರವಾಗುವ ನ್ಯೂಕ್ಲಿಯ 
ಕ್ರಿಯೆಗಳನ್ನು ಸಂಶೋಧಿಸಿದರು. ನಕ್ಷತ್ರದ ತಿರುಳಲ್ಲಿ 107 °ಜ ತಾಪ ಇದ್ದಾಗ 
ಜಲಜನಕ ಉರಿದು ಹೀಲಿಯಂ ಆಗಿ ಪರಿವರ್ತನೆಗೊಳ್ಳುತ್ತದೆ. 105 °K ತಾಪದಲ್ಲಿ 
ಇಂಗಾಲ ಆವೃತ್ತಿ ಈ ಕ್ರಿಯೆಗೆ ಪ್ರೇರಕವಾಗಿ ನಿಲ್ಲುತ್ತದೆ, ಜಲಜನಕದ ದಾಸ್ತಾನು 
ಮುಗಿದ ಮೇಲೆ ಹೀಲಿಯಂ ಉರಿದು ಇಂಗಾಲವಾಗುತ್ತದೆ. ತಾಪದ ಹೆಚ್ಚಳವನ್ನು 
ಅನುಸರಿಸಿ ಹೆಚ್ಚು ಹೆಚ್ಚು ಭಾರವಾದ ಧಾತುಗಳ ನಿರ್ಮಾಣ ನಡೆದು ತುದಿಯಲ್ಲಿ 
ಕಬ್ಬಿಣವನ್ನು ಮುಟ್ಟುತ್ತದೆ. 

ಜಲಜನಕದ ದಾಸ್ತಾನು ಮುಗಿದಮೇಲೆ ಕೆಲವು ನಕ್ಷತ್ರಗಳು ಕೆಂಪು ದೈತ್ಯ 
ಗಳಾಗುತ್ತವೆ, ಅವುಗಳ ಗಾತ್ರ ನಿರ್ಣಯಿಸುವ ಪರಿಸ್ಥಿ ತಿಯಿಂದ ಕೆಲವು ಕೆಂಪು 
ದೈತ್ಯಗಳು ಸೂಸಂ್‌ ನೋವ ಆಗಿ ಸ್ಫೋಹಿಸಿ ಆಕಾಶಕ್ಕೆ ಭಾರವಾದ ಧಾತುಗಳನ್ನು 
ಚೆಲ್ಲುತ್ತವೆ, ಉಳಿದವು ಕುಸಿತಕ್ಕೆ ಗುರಿಯಾಗಿ ಅತಿಶಕ್ತಿ ಎಲೆಕ್ಟ್ರಾನ:ಗಳನ್ನೂ ಮತ್ತು 
ಇತರೆ ಅಂಗಾಂಶಗಳನ್ನೂ ಪಡೆಯುತ್ತವೆ. ಅತಿಶಕ್ತಿ ಕಣಗಳು ಕಬ್ಬಿಣ ಮತ್ತು 
ಇತರೆ ಭಾರ ಧಾತುಗಳೊಂದಿಗೆ ಸಂಯೋಗವಾಗಿ ಯುರೇನಿಯಂ ಮತ್ತು ಕ್ಯಾಲಿ 
ಫೋರ್ನಿಯಂವರೆಗಿನ ಧಾತುಗಳ ಫಿರ್ಮಾಣಕ್ಕೆ ನೆರವಾಗುತ್ತವೆ. 

ಧಾತುಗಳ ನಿರ್ಮಾಣಕ್ಕೆ ನಾಲ್ಕು ವಿಧವಾದ ಪ್ರಕ್ರಿಯೆಗಳು ಕಾರಣ ಎಂಬ 
ವಾದವನ್ನು ಫೌಲರ್‌ ಮತ್ತು ಹಾಯ್‌ ಮಂಡಿಸಿದರು. ಕಬ್ಬಿಣ ಹೇರಳವಾಗಿರುವ 
ನಕ್ಷತ್ರ ತಿರುಳಲ್ಲಿ ನಿಧಾನವಾಗಿ ನ್ಯೂಟ್ರಾನುಗಳನ್ನು ಹೀರಿಕೊಳ್ಳುವುದರಿಂದ ಭಾರ 
ಧಾತುಗಳ ನಿರ್ಮಾಣ ಮೊದಲುಗೊಳ್ಳುತ್ತದೆ. ಮುಂದಿನ ಅವಸ್ಥೆ ಯಲ್ಲಿ ನ್ಯೂಟ್ರಾನು 
ಗಳ ಹೀರಿಕೆ ಕ್ಷಿಪ್ರಗತಿಯಲ್ಲಿ ನಡೆಯುತ್ತದೆ, ಇವುಗಳಿಗೆ 5-ಪ್ರಕ್ರಿಯೆ ಮತ್ತು 
7-ಪ್ರಕ್ರಿಯೆ ಎಂದು ಹೆಸರು, ಕೆಂಪು ದೈತ್ಯಗಳು ಸ್ಫೋಓಸುವ ಮೊದಲಿನ ಅವಸ್ಥೆ 
ಯಲ್ಲಿ ಪೋಟಾನುಗಳ ಹೀರಿಕೆಯಿಂದ ಭಾರಧಾತುಗಳ ನಿರ್ಮಾಣಕಾರ್ಯ ನಡೆಯು 
ತ್ತದೆ. ಇದಕ್ಕೆ p-ಪ್ರಕ್ರಿಯೆ ಎಂದು ಹೆಸರು, ಈ ಮೂರು ಪ್ರಕ್ರಿಯೆಗಳ 
ಆಧಾರದ ಮೇಲೆ" ಹಗುರವಾದ ಲಿಥಿಯಂ, ಬೆರಿಲಿಯಂ, ಬೋರಾನ್‌ ಮುಂತಾದ 
ಧಾತುಗಳ ವಿಶ್ವ ಹೇರಳತೆಯನ್ನು ನಿಖರವಾಗಿ ತಿಳಿಸುವುದಕ್ಕೆ ಆಗುವುದಿಲ್ಲ. ಈ 
ಧಾತುಗಳು ಭಾರವಾದ ಧಾತುಗಳು ಛಿದ್ರವಾಗುವುದರಿಂದ ನಿರ್ಮಾಣವಾಗುತ್ತವೆ. 
ಇದಕ್ಕೆ [ಪ್ರಕ್ರಿಯೆ ಎಂದು ಹೆಸರು, 

ಫೌಲರ್‌ ಹುಟ್ಟಿದ್ದು 1911 ರ ಆಗಸ್ಟ್‌ 9 ರಂದು ಪಿಟ್ಸ್‌ಬರ್ಗ್‌ ನಗರದಲ್ಲಿ, 
ಅವರು 1936 ರಲ್ಲಿ ಕ್ಯಾಲಿಫೋರ್ನಿಯ ತಂತ್ರವಿಜ್ಞಾನ ಸಂಸ್ಥಾನದಿಂದ ಫಿ.ಎಚ್‌ಡಿ. 
ಪದವಿಯನ್ನು ಪಡೆದರು. ನಂತರ ಅಲ್ಲಿ ಸಂಶೋಧನ ಫೆಲೊ ಆಗಿ (1936-39), 
ಸಹಾಯಕ ಪ್ರಾಧ್ಯಾಪಕರಾಗಿ (1939-42), ಅಸೋಸಿಯೇಟ್‌ ಪ್ರಾಧ್ಯಾಪಕರಾಗಿ 
(1942-46) ಮತ್ತು ಪ್ರಾಧ್ಯಾಪಕರಾಗಿ (1946-70) ಕೆಲಸ ನಿರ್ವಹಿಸಿದರು. 
ಈಗ ಅವರು ಅಲ್ಲಿ ಸಂಸ್ಥಾನ ಪ್ರಾಧ್ಯಾಪಕರಾಗಿದ್ದಾರೆ, ಫ್ರೊಫೆಸರ್‌ ಚಂದ್ರಶೇಖರ್‌ 


ಅ ccc: ಹಿ 


ವಿಜ್ಞಾನ ವಾರ್ತೆಗಳು ೬೩ 


ಅವರಿಗೆ ದೊರೆತಿರುವ, ದೊರೆತ ಅನೇಕ ಪಾರಿತೋಷಕಗಳು ಪ್ರೊಫೆಸರ್‌ ಫೌಲರ್‌ 


(ಈ) 
ಅವರಿಗೂ ದೊಕೆತಿನೆ* ಈ ಎಲ್ಲ ಪಾರಿತೋಷಕಗಳಿಗೆ ಕಿರೀಟಿವಿಟ್ಟಿಂತೆ ಲಭಿಸಿದ್ದು 
1983 ರ ನೊಬೆಲ್‌ ಪಾರಿತೋಷಕ. ಮ 


(*ರಾಯಲರ್ಲ ಖಗೋಳ ವಿಜ್ಞಾನ ಸಂಘದ ಎಡ್ಡಿಂಗ್‌ಟನ್‌ ಪದಕ, ರಾಷ್ಟ್ರೀಯ ನಿಜ್ಞ್ವಾನ 


ಪದಕ, ಬ್ರೂಸ್‌ ಚಿನ್ನದ ಪದಕ) 


—ಎಚ್‌. ಎಸ್‌. 


2. ರಸಾಯನವಿಜಾ ನ 
ಧಾ 


ಈ ವರ್ಷದ ರಸಾಯನ ವಿಜ್ಞಾ ನದ ನೊಬೆಲ್‌ ಪಾರಿತೋಷಕವನ್ನು ಅಮೆರಿಕದ 
ಸ್ಟ್ಯಾನ್‌ಫೋರ್ಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರುವ, 68 ವರ್ಷ 
ವಯಸ್ಸಿನ ಹೆನ್ರಿಟಾಬೆ ಅವರು ಪಡೆದಿದ್ದಾರೆ. ಎಲೆಕ್ಟ್ರಾನುಗಳ ವರ್ಗಾವಣೆ 
ಕ್ರಿಯೆಗಳ, ಅದರಲ್ಲೂ ವಿಶೇಷತಃ ಲೋಹಕ್ಲಿಷ್ಟಗಳ ಉತ್ಕರ್ಷಣ-ಅಪಕರ್ಷಣಗಳ 
ಕ್ರಿಯಾವಿಧಿಗಳ ಬಗೆಗೆ ಅವರು ಮಾಡಿದ ಮೂಲ ಸಂಶೋಧನೆ ಅವರಿಗೆ ಈ 
ಬಹುಮಾನವನ್ನು ಗಳಿಸಿದೆ. “ಡಾ ಬಾಚಿ ಅವರು ನಿರವಯವ ರಸಾಯನ 
ವಿಜ್ಞಾನದ ಅತ್ಯಂತ ಸೃಜನಾತ್ಮಕ ವಿಜ್ಞ್ಞಾನಿಗಳಲೊಬ್ಬರು. ಕಳೆದ 30 ವರ್ಷಗಳಿಂದ 
ವಿವಿಧ ಕ್ಷೇತ್ರಗಳಲ್ಲಿ ಆಗುತ್ತಿರುವ ಸಂಶೋಧನೆಯ ಮುಂಚೂಣಿಯಲ್ಲಿದ್ದು ಅದರ 
ಬೆಳವಣಿಗೆಯ ಮೇಲೆ ನಿರ್ಣಯಾತ್ಮಕ ಪರಿಣಾಮವನ್ನು ಬೀರಿದ್ದಾರೆ ಎಂದು 
ರಾಯಲ್‌ ಸ್ಪೀಡಿಶ* ಅಕಾದಮಿ ಆಫ್‌ ಸೈನ್ಸ್‌, ಡಾ|| ಟಾಬೆ ಅವರನ್ನು ಬಣ್ಣಿ ಸಿದೆ, 

1915 ರಲ್ಲಿ ಕೆನಡಾ ದೇಶದ ಸಸ್ಯೆ ಚವಾನ್‌ ಎಂಬ ಊರಲ್ಲಿ ಜನಿಸಿದ ಡಾ|| ಟಾಜೆ 
ಅವರು ಸಸ್ಪಟೂನ್‌ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸಮಾಡಿ 1937 ರಲ್ಲಿ ಸ್ನಾತಕೋತ್ತರ 
ಪದವಿಯನ್ನು ಪಡೆದರು. ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಕ್ಕೆ ತೆರಳಿದರು. 
ಅಲ್ಲಿ ಬರ್ಕಲಿಯಲ್ಲಿ ಡಾ. ಡಬ್ಲ್ಯು. ಸಿ. ಬ್ರೇ ಅವರ ಮಾರ್ಗದರ್ಶನದಲ್ಲಿ ಸಂಶೋಧನೆ 
ಮಾಡಿ 1940 ರಲಿ ಪಿ.ಎಚ್‌ಡಿ. ಪದವಿಯನ್ನು ಪಡೆದರು, 1941ರಲ್ಲಿ ಇವರು 
ಕೆನಡಾ ದೇಶದ ನಾಗರಿಕತ್ಯವನ್ನು ತ್ಯಜಿಸಿ ಅಮೆರಿಕದ ನಾಗರಿಕರಾದರು. ನಂತರ 
ಕಾರ್ನೆಲ್‌ ಮತ್ತು ಚಿಕ್ಕಾಗೋ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ನೇಮಕ 
ಗೊಂಡರು. 

ಕಳೆದ 30 ವರ್ಷಗಳಲ್ಲಿ ಇವರು ಮಾಡಿದ ವ್ಯಾಪಕವಾದ ಸಂಶೋಧನೆ ನಿರವಯವ 
ರಸಾಯನ ವೈಜ್ಞಾನಿಕ ಉತ ರ್ಷಣ_ಅಸಕರ್ಷಣ ಕ್ರಿಯೆಗಳ ಬಗೆಗಿನ ತಿಳುವಳಿಕೆಗೆ 

ಖ್‌ ಜೆ ಸ 

ಮಹತ್ತರ ತಿರುವನ್ನು ಕೊಬ್ಬದೆ. ಪ್ರಾರಂಭದಲ್ಲಿ ಇವರು ಕೈಕೊಂಡ ಸಂಶೋಧನೆ 
ಸಾಮಾನ್ಯ ಬ್ಯಾಟಿರಿಯಿಂದ ಹಿಡಿದು ಕಿಣ್ವಗಳಿಗೂ ಸಂಬಂಧಿಸಿದಂತೆ ನಡೆಯುವ 
ಉತ್ಕರ್ಷಣ-ಅಪಕರ್ಷಣ ಕ್ರಿಯಾವಿಧಿ ಹಾಗೂ ಕ್ರಿಯಾದರಗಳ ತಿಳುವಳಿಕೆಯ ಬಗ್ಗೆ 


KE 


) 
ಜೂ ವಿಜ್ಞಾನ ಕರ್ಣಾಟಕ 


ಭದ್ರ ಬುನಾದಿಯನ್ನು ಹಾಕಿತು. ಸಂಕ್ರಮಣ ಲೋಹಗಳಿಂದ ತಡೆದ ಸಮನ್ವಯ 
ಸಂಯುಕ್ತಗಳ ಎಲೆಕ್ಟ್ರಾನ” ವಿನ್ಯಾಸ, ಉತ್ಕರ್ಷಣ-ಅಪಕರ್ಷಣ ಪ್ರಕ್ರುಮರದರ 
ಮತ್ತು ಲಿಗ್ಯಾಂಡ ಪ್ರತಿಸ್ಥಾಪನೆ ಕ್ರ ಯೆ ಇವುಗಳ ಪರಸ್ಪರ ಸಂಬಂಧದ ಮಹತ್ವವನ್ನು 
ಎತ್ತಿ ತೋರಿಸಿತು. 

ಡಾ| ಟಾಬೆ ಅವರು ಕೆಲವು ಹೊಸ ಪ್ರಾಯೋಗಿಕ ತಂತ್ರಗಳನ್ನು ಕಂಡು 
ಹಿಡಿದರು. ಸಮಸ್ಕಾನಿಗಳನ್ನು ಬಳಸಿ ನಿರವಯವ ರಾಸಾಯನಿಕ ಕ್ರಿಯೆಗಳನ್ನು 
ಅಭ್ಯಸಿಸಿದವರಲ್ಲಿ ಇವರೇ ಮೊದಲಿಗರು, ಇವರು ಈ ತಂತ್ರವನ್ನು ಬಳಸಿ ನಿರವಯವ 
ರಾಸಾಯನಿಕ ಕ್ರಿಯಾಪಥಗಳನ್ನು ಕಂಡುಹಿಡಿಯಬಹುದು ಎಂದು ತೋರಿಸಿ 
ಕೊಟ್ಟರು. ಕ್ಲೊರೇಟ ಮತ್ತು ಸಲ್ಫೇಟ ದ್ರಾವಣಗಳ ಮಧ್ಯ ರಾಸಾಯನಿಕ ಕ್ರಿಯೆ 
ಆದಾಗ ಈ ಪ್ರಕ್ರಮ ಆಕ್ಸಿಜನ್‌ ಪರಮಾಣುವಿನ ವರ್ಗಾವಣೆಯಿಂದ ಆಗುತ್ತದೆ. 
ಎಂದು ಸಿದ್ಧ ಪಡಿಸಿದರು, ಬೈಜಿಕ ಅಯಸ್ಥಾಂತ ಅನುರಣನ ವರ್ಣವಿಶ್ಲೇಷಣ 
ಪದ್ಧತಿಯನ್ನು ನಿರವಯವ ರಸಾಯನ ವಿಜ್ಞಾ ನದಲ್ಲಿ ಪ್ರಥಮ ಬಾರಿ ಉಪಯೋಗಿಸಿದೆ 
ಕೀರ್ತಿ ಇವರದು. ನಿರವಯವ ರಸಾಯನಶಾಸ್ತ್ರದಲ್ಲಿ ಅಸಕರ್ಷಣ- ಉತ್ಕರ್ಷಣ 
ಪ್ರಕ್ರಮವನ್ನು ವಿವರಿಸಲು ಬಳಸುವ ಹೊರವಲಯ (ಎಲೆಕ್ಟ್ರಾನು ವರ್ಗಾವಣೆ) ಮತ್ತು 
ಒಳವಲಯ (ಪರಮಾಣು ವರ್ಗಾವಣೆ) ಎಂಬ ಪದಗಳ ಉತ್ಪತ್ತಿಗೂ ಇವರ 
ಸಂಶೋಧನ ಕಾರ್ಯವೇ ಕಾರಣ, ; 

ಡಾ| ಬಾಬಿ ಅವರ ಸಂಶೋಧನೆ ಕಿಣ್ವಗಳ ನಡುವಳಿಕೆಯನ್ನು ತಿಳಿಯಲು 
ಜೀವರಸಾಯನ ವಿಜ್ಞಾನಿಗಳಿಗೆ ಸಹಾಯಕಾರಿಯಾಯಿತು. ಬೇರೆ ಬೇಕೆ ಕಿಣ್ವಗಳು 
ಬೇರೆ ಬೇಕೆ ಕ್ರಿಯಾದರಗಳಿಂದ ಏಕೆ ವರ್ತಿಸುತ್ತವೆ? ಮತ್ತು ಕಿಣ್ವಗಳಿರುವ 
ವಾತಾವರಣ ಬದಲಾದಂತೆ ಕ್ರಿಯಾದರಗಳೂ ಏಕೆ ಬದಲಾಗುತ್ತವೆ? ಏನ್ನುವ 
ಪ್ರಶ್ನೆಗೆ ಉತ್ತರ ದೊರಕಿಸಿಕೊಚ್ಬಿತು. | 


ಕೆ 
ಎಎಪಿ “ವೈ 


ತಿ. ಶರೀರವಿಜ್ಞಾನ ಮತ್ತು ಔಸಷಧನಿಜ್ಞಾನ 


ಈ ಬಾರಿಯ ಶರೀರ ವಿಜ್ಞಾನ ಮತ್ತು ಔಷಧವಿಜ್ಞಾನ ವಿಭಾಗಕ್ಕೆ ಮೂಸಲಾದ 
ನೊಬೆಲ್‌ ಪಾರಿತೋಷಕ ಡಾ|| ಬರ್‌ಬರಾ ಮಕಿ ಬಾಕ್‌ ಅವರಿಗೆ ಲಭಿಸಿದೆ. ಸಸ 

ಗಳಲ್ಲಿ ಚಾಲಿತ ಜೀನಿ ವಸ್ತುಗಳ (Mobile genetic elements) ನಿಯಂತ್ರಣದ 
ನಿಗೂಢ ಸಮಸ್ಯೆಯನ್ನು ಬಗೆಹರಿಸಿದುದಕ್ಕಾಗಿ ಈ ಬಹುಮಾನ ಅವರಿಗೆ ಬಂದಿದೆ, 
ಶ್ರೀಮತಿಯವರು ಈ ಬಗೆಯ ಚಾಲಿತ ವಸ್ತುಗಳ ನಿಯಂತ್ರಣದ ಬಗೆಗೆ ಸುಮಾರು 
ನಾಲ್ಕು ದಶಕಗಳಿಗೂ ಹೆಚ್ಚಿನ ಸಂಶೋಧನೆಗಳನ್ನು ನಡೆಸಿ ಕಂಡುಕೊಂಡ ಉತ್ತರ 
ಇಂದಿನ ವಿಜ್ಞಾನಿಗಳಿಗೆ ಸವಾಲಾಗಿ ಪರಿಣಮಿಸಿ, ಅದು ಒಂದು ವ್ಯವಸ್ಥಿತ ರೀತಿಯ ' 
ನಿಯಂತ್ರ ಣನೆಂಬ ಅರಿವು ಬಹುಬೇಗ ಮೂಡಿತು. ಮಕ್ಸಿಂಟಾಕ್‌ 1940 ರಲ್ಲಿಯೇ 


ವಿಜ್ಞಾ ನ ವಾರ್ತೆಗಳು ೬೫ 


ಈ ಬಗೆಯ 00ನ್ನು ಮುಸುಕಿನ ಜೋಳದಲ್ಲಿ ಅಭ್ಯಾಸಮಾಡಿ- ಜೀವಧಾತು 
ಡಿ.ಎನ್‌.ಎ ಯ ಖಚಿತವಾದ ರಚನೆಯನ್ನು ನಿರೂಪಿಸುವ ಮೊದಲೇ 1950ರ 
ವೇಳೆಗೆ ಚಾಲಿತ ಜೀವಿಗಳ ಸಂಯಂತ್ರದ ಬಗೆಗೆ ವಿಸ್ಮೃತ ರೂಪರೇಷೆಯನ್ನು 
ಕೆ ಇಟ್ಟಿದ್ದರು. ಯ್ಯೂಕ್ಕಾರಿಯೋಟ” ಜೀವಿಗಳಲ್ಲಿ ಈ ಬಗೆಯ ಸಂಯಂತ್ರದ ಅಸ್ತಿತ್ವ 
ವೆ ಮೊಟ್ಟ ಮೊದಲು ಗಮನಿಸಿದ್ದು ಈಕೆಯೇ ಆದರೂ 19606 ಈಚೆಗೆ ಹಲವಾರು 
ನಿಮ್ಮ ರೂಪಿ ಜೀವಿಗಳಾದ- ಬ್ಯಾಕ್ಟ್ರೀರಿಯಾದಂಥ ಪ್ರೋಕ್ಯಾರಿಯೋಟ್‌ಗಳಲ್ಲಿ ಜೀನಿ. 
ತ್ರ ಣದ ಸಂಯಂತ್ರವನ್ನು ಬಹು ವ್ಯಾಪಕವಾಗಿ ಅಭ್ಯಾಸಮಾಡಿದ ಜಾಕೊಬ್‌ 
ಮತ್ತು ಮೊನಾಡ್‌ ಅವರು ಒಂದು ವ್ಯವಸ್ಥಿತ ರೀತಿಯ ನಿಯಂತ್ರಣ ಪ್ರೋಕ್ಯಾರಿ 
ಯೋಟ್‌'ಗಳಲ್ಲಿದೆ ಎಂಬ ಆಂಶ ದೃಢಪಡಿಸಿದ ನಂತರ ಬರ್‌ಬರಾ ಅವರ ಸಂಶೋಧನೆ 
ಗಳು ಹೆಚ್ಚು ಜನಾದರಣೀಯವಾಯಿತು. ಅಲ್ಲದೆ ಇದರ ಮಹತ್ವ ಎಷ್ಟರಮಟ್ಟಿಗೆ 
' ಜನಪ್ರಿಯವಾಯಿತೆಂದರೆ, ಇತ್ತೀಚಿನ ಹೊಸದೃ ಸ್ಟಿಯ ಜೀನ್‌ ಅಭ್ಯಾ ಸದಲ್ಲಿ ಬರ್‌ ಬರಾ 
' ಗಮನಿಸಿದಂಥ ಚಾಲಿತ ಜೀನಿ ನಿಯಂತ್ರ ಗತ ಸಂಯಂತ್ರ ಚ 'ತುಂಡೀಕರಿಸಿ 
ಒಂದು ಜೀನಿಯಿಂದ ಮತ್ತೊಂದು ಜೀವಿಗೆ ತಳೀಕರಿಸಿ ಹೊಸ ಸಂಕತ ಗುಣಗಳುಳ್ಳ 
ಜೀವಿಗಳನ್ನು ರೂಪಿಸುವ ಕ್ರಿಯೆ ಬಹುಖ್ಯಾತಿ ಪಡೆದಿರುವಂಥದು, 


—ಿ.ಎನ್‌.ಎಸ್‌. 


ಕೆ.ಸಂ. ೨೫೫೮೮--ಎಂಯುಪಿಎಂ--೩೨೫ ಪ್ರತಿಗಳು--೧೮-೧೦-೮೪ 


ಮೈಸೂರು ವಿಶ್ವವಿದ್ಯಾನಿಲಯದ ಕ್ರೈಮಾನಿಕಗಳು 


KX ವಿಜ್ಞಾನ ಕರ್ಣಾಟಕ 


4 ರ: ಮಾನವಿಕ ಕರ್ಣಾಟಕ 
೫೯ ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ೬. ನಾಲ್ಕು ರೂಪಾಯಿ 


ಇತರರಿಗೆ ೬೨. ಆರು ರೂಪಾಯಿ 


ಸಂಸ್ಥೆಗಳಿಗೆ 0  ಬಿಂಟು ರೂಪಾಯಿ 
(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 


(ಪ್ರತಿ ಯೊಂದಕ್ಕೂ) 


ರಾ ಕ್‌ 
ತ್ಯಾ 


ಡೈರೆಕ್ಟರ್‌ 
4 ಪ್ರಸಾರಾಂಗ ಶಿ 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


Reg. No. R.N. 17176/69 


